ಅಪರೂಪದ ಕಣಿವಾದಕ 





ಚಿ 


ಹೆ ಡಾ| ರಾಜಶೇಖರ ಇಚಂಗಿ 





ಜನಪ್ರಿಯ ಜಾನಪದ ಪುಸ್ತಕ ಮಾಲೆ-೬೪ 
ಅಪರೂಪದ ಕಣಿವಾದಕ 


ಎಷ್ಟು ಕಂಚಗಾರ 
ವ್ಯಕ್ತಿ ಪರಿಚಯ 


ಡಾ ರಾಜಶೇಖರ ಇಚ್ಛಂಗಿ 





೬ ಎನ 
HO 


ಕರ್ನಾಟಕ ಜಾನಪದ ಪರಿಷತ್ತು 
ನಂ. ೧, ಜಲದರ್ಶಿನಿ ಬಡಾವಣೆ 
ಎಂ. ಎಸ್‌. ರಾಮಯ್ಯ ಆಸ್ಪತ್ರೆ ಮಹಾದ್ದಾರದ ಹತ್ತಿರ, 
ನ್ಯೂ ಬಿ.ಇ.ಎಲ್‌. ರಸ್ತೆ, ಬೆಂಗಳೂರು-೫೬೦ ೦೫೪ 


VISHNU KANCHAGARA - ಗಿ Pen Portrait - By 
Dr. Rajashekhara Ichangi. Pulished by Karnataka 
Janapada Parishath, No. 1, Jaladarshini Layout, Near M. S. 
Ramaiah Hospital Gate, New BEL Road, Bangalore-560 054, 


Phone : 080-23605033. Janapada Loka : 27201143 
ಹಕ್ಕುಗಳು : ಲೇಖಕರಿಗೆ ಸೇರಿವೆ 

ಪ್ರಥಮ ಮುದಣ : ೨೦೧೧ ಪುಟಗಳು : ೩೨ 
ಪ್ರತಿಗಳು : ೧೦೦೦ 

ಬೆಲೆ : ರೂ. ೧೦ (ಹತ್ತು ರೂಪಾಯಿಗಳು) 

ಗ್ರಂಥ ಪ್ರಕಟಣಾ ಸಲಹಾ ಸಮಿತಿ 
ನಾಡೋಜ ಡಾ| ಜಿ. ನಾರಾಯಣ 


GC 
ಸ 


ತೆ 
21 


ಶ್ರೀ ಟಿ. ತಿಮ್ಮೇಗೌಡ | ಸದಸ್ಯರು 

ಶ್ರೀಮತಿ ಇಂದಿರಾ ಬಾಲಕೃಷ್ಣ ಸದಸ್ಯರು 

ಶ್ರೀ ಗೊ. ರು. ಚನ್ನಬಸಪ್ಪ ಸದಸ್ಯರು 

ನಾಡೋಜ ಡಾ॥ ಸಿದ್ಧಲಿಂಗಯ್ಯ ಸದಸ್ಯರು 

ಡಾ॥ ಎಂ. ಎ. ಜಯಚಂದ್ರ ಸದಸ್ಯರು 

ಪ್ರೊ. ಡಿ. ಲಿಂಗಯ್ಯ ಸಂಪಾದಕರು 

ಡಾ. ಚಕ್ಕೆರೆ ಶಿವಶಂಕರ್‌ ಕಾರ್ಯದರ್ಶಿ-ಸಂಚಾಲಕರು 
ಮುದ್ರಕರು : 


ಚಂದನ ಪ್ರಿಂಟರ್ಸ್‌ 

ನಂ. ೫೭, ವಿನಾಯಕ ಕಾಂಪ್ಲೆಕ್ಸ್‌ 

೮೦ ಅಡಿ ರಸ್ತೆ, ೯ನೇ ಮೇನ್‌, ಶ್ರೀನಿವಾಸನಗರ 
ಬ್ಯಾಂಕ್‌ ಕಾಲೋನಿ, ಬೆಂಗಳೂರು-೫೬೦ ೦೫೦ 


ಅಧ್ಯಕ್ಷ ರ ಮಾತು 


ಕರ್ನಾಟಕ ಜಾನಪದ ಪರಿಷತ್ತಿನ ಹಲವು ಯೋಜನೆಗಳಲ್ಲಿ ಜಾನಪದ 
ಪುಸ್ತಕ ಪ್ರಕಟಣೆ ಒಂದು. ಇದರಲ್ಲಿ ವಿದ್ವತ್‌ ಗ್ರಂಥಗಳ ಪ್ರಕಟಣೆಗಳೇ 
ಹೆಚ್ಚು ಇವುಗಳ ಜೊತೆಗೆ "ಜನಪ್ರಿಯ ಜಾನಪದ ಪುಸ್ತಕ ಮಾಲೆ'ಯನ್ನು 
ಪ್ರಾರಂಭಿಸಿದೆ. ಜಾನಪದವನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಇದರ 
ಮುಖ್ಯ ಉದ್ದೇಶ. ಇದರಲ್ಲಿ ಜಾನಪದಕ್ಕೆ ದುಡಿದಿರುವ, ದುಡಿಯುತ್ತಿರುವ 
ಕಲಾವಿದರು. ಕಲೆಗಳು, ಸಂಗ್ರಾಹಕರು: ಎದ್ದಾಂಸರು, ಸ್ವಾರಸ್ಥ ಕರವಾದ 
ಉಪಯುಕ್ತವಾದ ಜನಪದ ಗೀತ ಸ ಸಾಹಿತ್ಯದ ಸೋದಾಹರಣ ವ್ಯಾಖ್ಯಾ ವ- 
ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂತೆ, ನಾಡಿನ ಪ ಪ್ರಸಿದ್ಧ ಸ ಸಾಹಿತಿ 
ಸಂಶೋಧಕರಿಂದ ಕಿರುಗ್ರಂಥಗಳನ್ನು ಬರೆಯಿಸಿ, ಪ್ರಕಟಿಸಿ, ಕೇವಲ ಹತ್ತು 
ಹದಿನೈದು ರೂಪಾಯಿಗಳ ಬೆಲೆಗೆ ಒದಗಿಸಲು ಯೋಜಿಸಿದೆ. ಕಡಿಮೆ 
ಅವಧಿಯಲ್ಲಿ ಓದಿಕೊಳ್ಳಬಹುದಾದ ಈ ಗ್ರಂಥಗಳು ಹಲವು ಮಾಹಿತಿಗಳನ್ನು 
ಸಂಕ್ಷಿಪ್ತವಾಗಿ ತಿಳಿಯಪಡಿಸುತ್ತವೆ. 


ಈ ಜನಪ್ರಿಯ ಪುಸ್ತಕ ಮಾಲೆಗೆ ಖ್ಯಾತ ಲೇಖಕರಾದ ಡಾ. 
ರಾಜಶೇಖರ ಇಚ್ಚಂಗಿ ಅವರು ಅಪರೂಪದ ಕಣಿವಾದಕ "ವಿಷ್ಣು ಕಂಚಗಾರ' 
ಅವರನ್ನು ಕುರಿತು ಕಿರುಹೊತ್ತಿಗೆಯನ್ನು ಬರೆದುಕೊಟ್ಟಿದ್ದಾ ರೆ. ಲೇಖಕರಿಗೂ 
ಗ್ರಂಥ ಪ್ರಕಟನಾ ಸಮಿತಿಯ ಸದಸ್ಯರಿಗೂ ಕೃತಜ್ಞತೆಗಳನ್ನು ಅಪಿನಸಿ, 
ಸಹೃದಯರು ಈ ಪುಸ್ತಕವನ್ನು ಸ  ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. 


ಜಿ. ನಾರಾಯಣ 
೦೪-೦೨-೨೦೧೧ ಅಧ್ಯಕ್ಷರು 
ಬೆ೦ಗಳೂರು ಕರ್ನಾಟಕ ಜಾನಪದ ಪರಿಷತ್ತು 


ಪರೂಪದ ಕಣಿವಾದಕ-ವಿಷ್ಟು ಕಂಚಗಾರ 

ಪ್ರಸ್ತಾವನೆ 

ಡಾ. ಎಮ್‌. ಎಸ್‌. ಲಧ್ಲೆಯವರು “ಜನಪದ ಕವಿ ಚರಿತೆ' 
ಬರೆದು ಮುಂದಿನ ಪೀಳಿಗೆಗೆ ಅವರ ನೆನಪನ್ನು ಉಳಿಸಿಕೊಟ್ಟಿದ್ದಾರೆ. 
ಪ್ರಸುತ ಪ್ರಸ್ತಾವನೆಯಲ್ಲಿ ರಾಯಬಾಗ ತಾಲ್ಲೂಕಿಗೆ ಮಾತ್ರ 
ಸಂಬಂದಿಸಿದ ಜನಪದ ಸಾಹಿತ್ಯದ ಪಕ್ಷಿನೋಟವನ್ನು 
ಕಾಣಬಹುದು. 

ರಾಯಬಾಗವು ತಾಲ್ಲೂಕಿನ ಮುಖ್ಯ ಕೇ೦ದ್ರವಾಗಿ ಪ್ರಾಚೀನ 
ಕಾಲದಿಂದಲೂ ಸುಪ್ರಸಿದ್ದ ಅಗ್ರಹಾರವಾಗಿತ್ತಲ್ಲದೆ ಸಾವಿರಾರು 
ಎದ್ಯಾರ್ಥಿಗಳು ಇಲ್ಲಿ  ವೇದೋಪನಿಷತ್ತು ಕಲಿಯುತ್ತಿದ್ದರೆಂಬ 
ಉಲ್ಲೇಖವು ಶಾಸನಗಳಿಂದ ತಿಳಿದು ಬರುತ್ತದೆ. 

ಸವದತ್ತಿಯ ರಟ್ಟರೆಂದೇ ಪ್ರಸಿದ್ಧರಾಗಿದ್ದ “ರಟ್ಟ' ಅರಸರು 
ಕ್ರಿಶ. ೯೩೦ ರಿಂದ ಕ್ರಿ ಶ. ೧೨೩೦ರವರೆಗೆ ಕೂಹೂಂಡಿ 
ಮಂಡಳವನ್ನು ಆಳಿದರು. ಈ ಅವಧಿಯನ್ನು ಕುಹೂಂಡಿ 
ಮೂಸಾನಿರಿ ನಾಡಿನ ಸುವರ್ಣಯುಗವೆಂದು ಹೇಳಬಹುದು 
ಅನೇಕ ಕವಿಗಳು ರಟ್ಟರ ಆಶ್ರಯದಾತರಾಗಿ ಕನ್ನಡ ಸಾಹಿತ್ಯವನ್ನು 
ಶ್ರೀಮಂತಗೊಳಿಸಿದ್ದಾರೆ. 

ಇಂತಹ ಕೂಹೂಂಡಿ ಮಂಡಳದ ಒಂದು ಪ್ರಮುಖ 
ಸ್ಥಳವಾದ ಪೂವಿನಬಾಗೆ(ರಾಯಬಾಗ)ಯಲ್ಲಿದ್ದುಕೊಂಡು 
ಕನ್ನಡದಲ್ಲಿ ಗಣಿತಶಾಸ್ತ್ರ ಗ್ರಂಥಗಳನ್ನು ಬರೆದ ರಾಜಾದಿತ್ಯನೇ 
ರಾಯಬಾಗ ತಾಲ್ಲೂಕ್‌ ಮೊದಲ ಕನಿ. 


ವಿಷ್ಣು ಕಂಚಗಾರ ೫ 


ರಾಜಾದಿತ್ಯನ ನಂತರ ಸಾಹಿತ್ಯ ಕೃಷಿ ಕೈಗೊಂಡ ಸುಪ್ರಸಿದ್ಧ 
ಜನಪದ ಕವಿ ಅಲಬೈರಿಯೇ. ರಾಯಬಾಗ ತಾಲ್ಲೂಕಿನ 
ಹಾರೂಗೇರಿಯಲ್ಲಿ ಕ್ರಿಶ. ೧೮೮೫-೯೦ರಲ್ಲಿ ಧರೆಪ್ಪ ಹಾಗೂ 
ರಾಮಪ್ಪ ದಂಪತಿಗಳ ಮಗನಾದ ಈತನ ಹೆಸರು ಅಲ್ಲಪ್ಪ ಸುಬ್ಬಣ್ಣವರ 
ಎಂದು ತಿಳಿದು ಬರುತ್ತದೆ. 

ಶಾಲೆಯ ಕಟ್ಟೆಯನ್ನೇ ಏರದ ಈತ ಸಮಾಜದಿಂದ ಕಲಿತದ್ದು 
ಹೆಚ್ಚು. ಮಿತ್ರರ ಒಡನಾಟದಲ್ಲಿ ಕನ್ನಡ, ಮರಾಠಿ ಅರಿತು ಕನ್ನಡ, 
ಮರಾಠಿ, ಮುಸಲ್ಮಾನಿ ಹಾಗೂ ತೆಲುಗು ಭಾಷೆಗಳಲ್ಲಿ ಭಜನೆ, 
ಶಾಹಿರಿ, ಲಾವಣಿ, ರಿವಾಯತ್‌, ಡೊಳ್ಳಿನ ಪದ ಹಾಗೂ 
ಬ೦ರುಲಾಟಗಳನ್ನು ಬರೆದು ಜನಪದ ಸಾಹಿತ್ನದೆ 
ದಿಗ್ಗಜನೆನಿಸಿಕೊಂಡಿದ್ದಾನೆ. ೧. ಹಾಲುಮತ ಚರಿತ್ರೆಯ ಗೀತ 
೨. ಕಲಿಗಿ ತುರಾಯಿ ೩. ಕರಬಲಾ ಕದನ ಗೀತೆ ೪. ಆಧ್ಯಾತ್ಮಿಕ 
ಜಾನಭೋದಿ ಗೀತ ೫. ವೈರಾಗ್ಯ ವಿಜಯ(ಬಯಲಾಟ) 
ಲಲಿತರೇಖೆ (ಹಣೆಬರಹ ಅಪೂರ್ಣ) ಮುಂತಾದ ಗ್ರಂಥಗಳನ್ನು 
ಬರೆದಿರುವನಲ್ಲದೆ ೧೫೦೦ಕ್ಕಿಂತಲೂ ಅಧಿಕ ಗೀತೆಗಳನ್ನು ಬರೆದು 
ಜನಮನದಲ್ಲಿ “ವರಕವಿ” ಎಂದೇ ಪ್ರಸಿದ್ದಿ ಪಡೆದಿದ್ದಾನೆ. 

ಅಲಭೈ ರಿಯ ಸಮಕಾಲೀನರಾದ ಜೂಲಪುರದ ರಾಚೋಟಿ 
ಚತ ಣು ಕಲಶಸಿದ್ದ, ಮುಗುಳಕೋಡದ ರಾಚಯ್ಯ, 
ದಿಗ್ಗೇವಾಡಿಯ ಬಾಬಾಜಿ ಜಮಾದಾರ ಮುಂತಾದ ಜನಪದ 
ಕವಿಗಳ ಸಾಹಿತ್ಯ ಅವಿಸ್ಮರಣೀಯವಾದದ್ದು. ಬಾಬಾಜಿ ನೂರಾರು 
ಡೊಳ್ಳಿನ ೫ ಗೀಗೀಪ ಪದಗಳನ್ನು ಕನ್ನಡ ಭಾಷಯಲ್ಲಿಯೇ 
ಬರೆದು ಲಿಪಿಗೆ ಮಾತ್ರ ಮರಾಠಿಂಶುನ್ನು ಬಳಸಿದ್ದು 
ಮೆಚ್ಚುವಂತಹದ್ದು. 

ಈ ಹಂತವನ್ನು ದಾಟಿ ಸ್ವಲ್ಪ ಮುಂದೆ ಬಂದರೆ ರಾಯಬಾಗ 


ಜಿ ವಿಷ್ಟು ಕಂಚಗಾರ 


ತಾಲ್ಲೂಕಿಗೆ ಸಾಹಿತ್ಯ ಜ್ಯೋತಿಯಾಗಿ ಬಂದವರು ಪ್ರಾ. ಜತ 
ಹೊಸೂರ ಅವರು. ನಾಡಿನ ಧೀಮಂತ ಲೇಖಕರಾಗಿ. ಜಾನಪ 

ತಜ್ಞರಾಗಿ, ಗಡಿಯ ಗುಡಿಗೆ ಕಳಸವಿಟ್ಟಿದ್ದಾರೆ. ೧೯೭೭ರಲ್ಲಿ ತಾಚಿ 
ಪತ್ರಿಕೆ ಆರಂಭಿಸುವ ಮೂಲಕ” ರಾಯಬಾಗ ತಾಲ್ಲೂಕಿಗೆ 
ಹೊಸರೂಪವನ್ನೇ ನೀಡಿದವರು ಕಾಲಗತಿ ಹಾಗೂ ಜಾನಪದ 
ಮಂಟಪಗಳನ್ನು ಕಟ್ಟಿ ಜನಪದ ಸಾಹಿತ್ಯದ ಸಂಗ್ರಹ, ಸಂಪಾದನೆ, 
ಸಂಶೋಧನೆ ಹಾಗೂ ಪ್ರಕಟಣೆ ಕೈಗೊಂಡು ೨೦ಕ್ಕಿಂತ ಹೆಚ್ಚು 
ಜನಪದ ಸಾಹಿತ್ಯಕ್ಕೇ ಸಂಬಂಧಿಸಿದ ಕೃತಿಗಳನ್ನು ಪ್ರಕಟಿಸಿ 
ಪ್ರಾಕೃತಿಕವಾಗಿ ಬರಡಾಗಿದ್ದ ಈ ತಾಲ್ಲೂಕಿಗೆ ಜ್ಯೋತಿ ಹೊಸೂರು 
ಅವರು ಜಾನಪದದ ಪರಿಮಳ ಬೀರಿದ್ದಾರೆ. ಜ್‌ ಜಾನಪದದ 
ಪರಿಮಳದಲ್ಲಿ ಅರಳಿದ ಹೂವೇ ಶ್ರೀ ವಿಷ್ಣು ಕಂಚಗಾರ ಅವರು. 


ಕುಟುಂಬ ಪರಿವಾರ 


ಬೆಳಗಾವಿ ಜಿಲ್ಲೆ ಜನಪದ ಕಲೆಗಳ ತವರು. ಈ ಜಿಲ್ಲೆಯ 
ಮಣ್ಣಿನ ಮಕ್ಕಳ ಉಸಿರಾಗಿ ಬೆಳೆದು ಬ೦ದಿರುವ ಜನಪದ ಕಲೆಯಲ್ಲಿ 
ಕಣಿವಾದನವು ಒಂದು. ಈ ಕಲೆಗಾಗಿ ಸುಮಾರು ಮೂರು 
ಶತಮಾನದಿಂದಲೂ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು, ಕಣಿ 
ನುಡಿಸುತ್ತ ಬಂದಿರುವ ಮನೆತನವೊಂದು ಬೆಳಗಾವಿ ಜಿಲ್ಲೆಯ 
ರಾಮದುರ್ಗ ತಾಲ್ಲೂಕಿನ ತೊರಗಲ್ಲ ಗ್ರಾಮದಲ್ಲಿ 300 ವರ್ಷಗಳ 
ಹಿಂದೆ ಶ್ರೀ ರಾಮಪ ಮತ್ತು ನರಸಪ್ಪಾ ಎಂಬ ಇರ್ವರು 
ಸಹೋದರರು ಇದ್ದರು. ಅವರು ವೃತ್ತಿಯಿಂದ ಕಂಚಗಾರರು. 
ಅಂದರೆ ಕಂಚಿನ “ಲಸ ಮಾಡುತ್ತಿದ್ದರಿಂದ ಕಂಚಗಾರ 
ಮುನೆತನದವರಾಗಿದ್ದರು. ಪ್ರವ 'ತ್ತಿಯಿಂದ ಕಣಿವಾದನ 
ಕಲಾವಿದರಾಗಿದ್ದರು 


ವಿಷ್ಣು ಕಂಚಗಾರ ೭ 


ನರಸಪ್ಪನವರಿಗೆ ಮಕ್ಕಳು ಇರಲಿಲ್ಲ ಆದರೆ ರಾಮಪ್ಪನವರಿಗೆ 
ಪರಸಪ್ಪ ಎಂಬ ಮಗನಿದ್ದು, ತ ಕಣಿವಾದ್ಯ ಕಲಾವಿದನಾಗಿದ್ದನು. 
ಕಾಲಾಂತರದಲ್ಲಿ ಸುಮಾರು 200 ವರ್ಷಗಳ ಹಿಂದೆ ವಿಜಾಪುರ 
ಜಿಲ್ಲೆ ಜಮಖಂಡಿ ತಾಲ್ಲೂಕು ತೇರದಾಳ ಗ್ರಾಮಕ್ಕೆ ಬಂದು 
ನೆಲೆಸಿದರು. ಅಲ್ಲಿ ತೊರಗಲ್ಲ್‌ದವರು ಎಂದು ಕರೆಯಿಸಿಕೊಳ್ಳುತ್ತಿದ್ದರು. 
ಇವರಿಗೆ ಮಲ್ಲಪ್ಪ, ಮಹಾದೇವಪ್ಪ, ಅಣ್ಣಪ್ಪ ಹಾಗೂ ಬಾಗವ್ವ 
ಎ೦ಬ ನಾಲ್ಕು ಜನ ಮಕ್ಕಳು. ಪರಸಪ್ಪನವರು ತನ್ನ ಮೂರು 
ಜನ ಮಕ್ಕಳಿಗೆ ಕಣಿವಾದನ ಕಲೆಯನ್ನು ಕಲಿಸಿದರು. ಅವರಲ್ಲಿ 
ಶ್ರೀ ಮಹಾದೇವಪನು ಕಣಿಬಾರಿಸುತಿದ್ದನು. ಮಲ್ಲಪ್ಪ ಹಾಗೂ 
ಅಣ್ಣಪ್ಪ ಇವರು ದಿಮ್ಮು ಬಾರಿಸುತ್ತಿದ್ದರು. ಅವರು ತಮ್ಮ ಕಲೆಯನ್ನು 
ಎಲ್ಲಿ "ಕಡೆಗೆ ಪ್ರದರ್ಶನ ಮಾಡಿ “ಜನರ ಮೆಚ್ಚಿಗೆ ಗಣಿಸಿದ್ದರು. 
ಹೀಗೆ ಪರಸಪ್ಪನವರಿಂದ ಕಣಿ ಮಹಾದೇವನ ಕೃಗೆ ಕಣಿ 
ಹಸ್ತಾಂತರಗೊಂಡಿತು. 


ಪ್ರತಿ ವರ್ಷ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲ್ಲೂಕಿನ 
ಯಮನೂರು ಗ್ರಾಮದಲ್ಲಿ ಜರಗುವ ಶ್ರೀ ಯಮನೂರಪನ 
ಜಾತ್ರೆಯಲ್ಲಿ ತಮ್ಮ ಕಲಾ ಪ್ರದರ್ಶನ ಮಾಡಿ ಸೇವ ಸಲ್ಲಿಸುತ್ತಿದ್ದರು. 
ಅಲ್ಲಿಯ 'ಓರಿಯರು ಇವರ ಸೇವೆಗೆ ಆನಂದಭರಿತರಾಗಿ 150 
ವರ್ಷಗಳ ಹಿಂದೆ ಮಹಾದೇವ ಕಂಚಗಾರ ಇವರಿಗೆ ಕಣಿ 
ಖಡೆಯನ್ನು (ಕಟ್ಟಿಗೆಯ ತುರಾಯಿ) ಕೊಟ್ಟು ಸನ್ಮಾನಿಸಿದರು. 
ಆ ಖಡೆ ಈಗಲೂ ಇದ್ದು ಅದಕ್ಕೆ “ತುರಾಯಿಖಡೆ' ಎನ್ನುತ್ತಾರೆ. 
ಅದನ್ನು ಪ್ರತಿ ಅಮವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಪೂಜಿಸುವ 
ಸಂಪ್ರದಾಯವಿದೆ. 


ಪರಸಪ್ಪನ ಮಕ್ಕಳಾದ ಮಲ್ಲಪ್ಪ ಹಾಗೂ ಮಹಾದೇವಪ್ಪನವರು 


೮ ವಿಷ್ಣು ಕಂಚಗಾರ 


ಹಾರೂಗೇರಿಯ ಪತ್ತಾರ ಮನೆತನದಲ್ಲಿ ಕ್ರಮವಾಗಿ ಶ್ರೀಮತಿ 
ಶೇಕವ್ವ ಹಾಗೂ ಶ್ರೀಮತಿ ಗಂಗವ್ವಾ ಇವರನ್ನು ಮದುವೆಯಾದರು. 
ಮಲ್ಲಪನವರಿಗೆ ಕ್ರಮವಾಗಿ ಯಮನವ್ವ, ತಾರವ್ವ ಪರಸಪ್ರ ಸುಂದ್ರವ್ವ 
ಹಾಗು” ಅಣ್ಣಪ್ಪ "ಹೀಗೆ ಐದು ಜನ ಮಕ್ಕಳು, ಠದರೆ ಮಹದೇವಪ್ಪ 
ಹಾಗೂ ಅಣ್ಣಪ್ಪ ಇವರಿಗೆ ಮಕ್ಕಳಿರಲಿಲ್ಲ. 


ಚಿಕ್ಕಪ್ಪನಾದ ಮಹಾದೇವಪ್ಪನು ತೇರದಾಳದಲ್ಲಿ ಅಣ್ಣನ 
ಮಕ್ಕಳಾದ ಪರಸಪ್ಪ ಹಾಗೂ ಅಣ್ಣಪ್ಪ ಇವರಿಗೆ ಅನನ್ಯ ಪ್ರೀತಿಯಿ೦ದ 
ಕಣಿವಾದನ ಕಲೆಯನ್ನು ಚಿಕ್ಕಂದಿನಿಂದಲೇ ಕಲಿಸಲು 
ಪ್ರಾರಂಭಿಸಿದರು. ಬಡತನದ ಪಠಿಸ್ಥಿತಿಯಲ್ಲಿ ಸ್ವಲ್ಪ ಮರಾಠಿ 
ಕಲಿಸಿದರು. ತೇರದಾಳದಲ್ಲಿ ಜಮೀನು ಇರಲಿಲ್ಲ "`ಮನೆ ಸ್ಪಲ್ಪ 
ಇತ್ತು ಭಾಂಡೆ ಕೆಲಸದ ಮೇಲೆ ಜೀವನ ಸ ಸಾಗಿಸುತ್ತಿದ್ದರು. ಕಣಿವಾದನ 
ಕಲೆಯಿಂದ' ಸುತ್ತಿ ಮುತ್ತಲಿನ ಗ್ರಾಮದ ಜನರಿಗ 
ಚಿರಪರಿಚಿತರಾಗಿದ್ದರು. ಒಳ್ಳೆಯ ನಡತೆಯುಳ್ಳವರಾಗಿದ್ದರು. ಅಲ್ಲದೆ 
ಚೊಕ್ಕಟವಾದ ಸಂಸಾರವನ್ನು ನಡೆಸುತ್ತಿದ್ದರು. "ಮುಂದೆ ಶ್ರೀ ಪರಸಪ 
ಕಂಚಗಾರ ಇವರು ತೇರದಾಳದವರೇ `ದ ಶ್ರೀ ಈಶ್ವರಪ್ಪ 5 ಕಂಚಗಾರೆ 
ಹಾಗೂ ಮಹಾಲಿಂಗಪ್ಪ ಪಾಗಾದ (ತೇರದಾಳ) ಇವರನ್ನು ದಿಮ್ಮು 
ಬಾರಿಸುವ ಕಲಾವಿದರನ್ನಾಗಿ ಮಾಡಿಕೊಂಡು ಕಣಿ ಮೇಳ 
ಕಟ್ಟಿಕೊಂಡು ಕಲಾಸೇವೆಯನ್ನು ಪ್ರಾರಂಭಿಸಿದರು. ಅದರ ವಿವರ 
ಈ ಕೆಳಗಿನಂತಿದೆ : 


ಶ್ರೀ ಪರಸಪ್ಪ ಕಂಚಗಾರ ಹಾಗೂ ಸಂಗಡಿಗರು 


1. ಪರಸಪ್ಪ ಮಲ್ಲಪ್ಪ ಕಂಚಗಾರ ಕಣಿವಾದ್ಯ 
2 ಅಣ್ಣಪ್ಪ ಮಲ್ಲಪ್ಪ ಕಂಚಗಾರ ತಾಳ 
3. ಲಕ್ಷ್ಮಣ ರಾಮಪ್ಪ ಜಾಯಗೊಂಡ (ಮುತ್ತೂರ)ತಾಳ 


ವಿಷ್ಟು ಕಂಚಗಾರ ೯ 


4. ಈಶ್ವರಪ್ಪ ಕಂಚಗಾರ (ತೇರದಾಳ) ದಿಮ್ಮು 
5. ಮಾಲಿಂಗಪ್ಪ ಪಾಗಾದ (ತೇರದಾಳ) ದಿಮ್ಮು 
6. ಯಲ್ಲಪ್ಪ ಭಜಂತ್ರಿ ಬನಹಟ್ಟಿ ಸನಾದಿ 
7. ಸತ್ಯಪ್ಪ ಭಜಂತ್ರಿ ಬನಹಟ್ಟಿ ಸನಾದಿ 
8. ಅಡಿವೆಪ್ಪ ಭಜಂತ್ರಿ ಶೃತಿ 


ಶ್ರೀ ಗದುಗಿನ ಪಂಚಾಕ್ಷರಿ ಗವಾಯಿಗಳ ಸಮ್ಮುಖದಲ್ಲಿ 
ಹಾಗೂ ಶ್ರೀ ಶಿವರಾಮ ಭುವ ಗವಾಯಿಗಳ ಎದುರು ಕಲಾ 
ಸೇವೆ ಸಲ್ಲಿಸಿದರು. ಆ ಸಮಯದಲ್ಲಿ ಮಹಾಲಿಂಗಪುರ, ಜಗದಾಳ 
ಬನಹಟ್ಟಿ, ಹೊಸೂರ, ಜಮಖಂಡಿ, ಅಥಣಿ, ಸಂಕೋನಟ್ಟಿ, 
ಕಡಲಟ್ಟಿ, ನದಿ ಇಂಗಳಗಾಂವ ಮುಂತಾದ ಗ್ರಾಮಗಳಲ್ಲಿ ಕಣಿ 
ಹಾಗೂ ಕರಡಿಮೇಳಗಳಿದ್ದವು. ಇವರ ಜೊತೆಯಲ್ಲಿ ಕಲಾ ಪ್ರದರ್ಶನ 
ಮಾಡುತ್ತ ಪ್ರಶಂಸೆಗೆ ಪಾತ್ರರಾದರು. 


ಮುಂದೆ ತೇರದಾಳ, ಶೇಗುಣಸಿ, ರಬಕವಿ, ಬನಹಟ್ಟಿ. 
ಕುಳ್ಳೂಳ್ಳಿ, ಜಗದಾಳ, ನಾವಲಗಿ, ಮಧುರಖಂಡಿ. ಹುನ್ನೂರ, 
ಜಮಖಂಡಿ, ಅಲಗೂರು. ಚಿಕ್ಕಪಡಸಲಗಿ, ಮುತ್ತೂರು, ಅಥಣಿ, 
ನಾಗನೂರ, ಹಿಡಕಲ್‌, ಹಳ್ಳೂರ, ಚಿಮ್ಮಡ, ವಿಜಾಪೂರ, ಸೌಂದತ್ತಿ, 
ನಾಗರಾಳ, ಕೂಣ್ಣೂರ ಕೆಂಪಯ್ಯ ಸ್ವಾಮಿಗಳ ಮರಡಿ ಮಠದಲ್ಲಿ 
ಹಾಗು ಯಡೂರು ಹೀಗೆ ಇನ್ನು ಅನೇಕ ಗ್ರಾಮ ಹಾಗೂ 
ನಗರಗಳಲ್ಲಿ ಕಣಿವಾದ್ಯ ಪ್ರದರ್ಶನಮಾಡಿ ಎಲ್ಲ ಜನರ ಮಿಚ್ಚಿಗೆ 
ಪಡೆಯುವುದರ ಜೊತೆಗೆ ಅನೇಕ ಮಾನ ಸನ್ಮಾನಗಳನ್ನು ಪಡೆದರು. 


ಆದರೆ ಪರಸಪ್ಪನವರ 12ನೇ ವಯಸಿನಲ್ಲಿ ತಂದೆಯಾದ 
ಮಲ್ಲಪ್ಪನವರು ತೀರಿಕೊಂಡರು. ಕಾರಣ ಪರಸಪ್ಪನವರು ತಾಯಿಯ 
ತವರೂರಾದ ಹಾರೂಗೇರಿಗೆ ಜೀವನೋಪಾಯಕ್ಕಾಗಿ ಬರ 


೧೦ ಎಷ್ಟು ಕಂಚಗಾರ 


ಬೇಕಾಯಿತು. ಅಲ್ಲಿ ಬಂದು ಕಂಚಗಾರಿಕಯನ್ನು ಬಿಟ್ಟು, 
ಪತ್ತಾರಿಕೆಯನ್ನು (ಬೆಳ್ಳಿ ಬಂಗಾರ ಸಾಮಾನು ತಯಾರಿಸುವ) 
ಪ್ರಾರಂಭಿಸಿದರು. ಪತ್ತಾರಿಕೆಯಲ್ಲಿ ಕುಶಲಕರ್ಮಿಗಳಾದ ಅವರು 
ಉತ್ತಮ ರೀತಿಯ ಕಾರ್ಯ ನಿರ್ವಹಿಸಿದರು. ಮುಂದೆ ಅವರು 
ಹಾರೂಗೇರಿಯ ಪತ್ತಾರ ಮನೆತನದ ಬಾಳವ್ಹನನ್ನು ಕೈಹಿಡಿದರು. 
ಅವರಿಗೆ ಅಂಬವ್ವ, ಮಲ್ಲಪ್ಪ ಬಾಗವ್ವ, ಈಶ್ವರ, ವಿಷ್ಣು, ಗುರುನಾಥ, 
ಭಗವಂತ, ವಿಮಲಾ ಹಾಗೂ ಅನ್ನಪೂರ್ಣ ಎಂಬ ಹೆಸರಿನ 
ಒ೦ಬತ್ತು ಮಕ್ಕಳು ಜನಿಸಿದರು. ಇವರಲ್ಲಿ ಐದನೆಯ ಮಗುವೇ 
ಎಷ್ಟು ಕಂಚಗಾರ ಅವರು. 

ಎಷ್ಟುವಿನ ತಂದೆ ಪರಸಪ್ಪನವರು ತಮ್ಮ ಕಲೆಯನ್ನು ಎಲ್ಲ 
ಮಕ್ಕಳಿಗೂ ದಾರೆಯೆರೆಯುವುದಕ್ಕಾಗಿ ಹಗಳಿರುಳು ಚಿಂತಿಸುತ್ತಿದ್ದರು. 
ತಮ್ಮ ಐದು ಜನ ಮಕ್ಕಳು ಹಾಗೂ ತಮ್ಮನ ಮೂರು ಜನ 
ಮಕ್ಕಳಲ್ಲಿ ಈ ಕಲೆ ಕರಗತವಾಗಲಿಲ್ಲ ಎಂಬ ಕೊರಗು ಇತ್ತು 
ಅಷ್ಟರಲ್ಲಿ ಅವರಿಗೆ ಅಸ್ತಮಾ ಸೇರಿ ಕಾರ್ಯಕ್ರಮ ನಿರ್ವಹಿಸಲು 
ಸಾಧ್ಯವಾಗಲಿಲ್ಲ. ಆಗ 1939 ರಲ್ಲಿ ಜನಿಸಿದ ವಿಷ್ಟು ಅವರಿಗೆ 
ತಮ್ಮ ಕಲೆಯನ್ನು ಧಾರೆಯೆರೆಯಲು ನಿರ್ಧರಿಸಿದರು. ಆಗ ಎಷ್ಟು 
ಅವರಿಗೆ 12 ವರ್ಷ. ಕನ್ನಡ 5ನೇ ತರಗತಿ ಓದುತ್ತಿದ್ದರು. ಆಗ 
ಕಣಿವಾದನ ಕಲೆಯನ್ನು ಕಲಿಸಲು ಪ್ರಾರಂಭಿಸಿದರು. ವಿಷ್ಣು 
ಆಸಕ್ತಿಯಿಂದ ಕಲಿತನು. 

ಅದೇ ಸಮಯದಲ್ಲಿ ಪ್ರತಿ ವರುಷ ಚೈತ್ರ ಶುದ್ಧ ಪೌರ್ಣಿಮಾ 
(ದವನದ ಹುಣ್ಣಿವೆ) 1952ನೇ ಇಸ್ಪಿಯಲ್ಲಿ ಬೆಂಡಿವಾಡ ಗ್ರಾಮದಲ್ಲಿ 
ಶ್ರೀ ರೇವಣಸಿದ್ದೇಶ್ವರ ಜಾತ್ರೆ ಮಹೋತ್ಸವದಲ್ಲಿ ಅಲ್ಲಿಯ ಮಠದ 
ಶ್ರೀಗಳಾದ ಶ್ರೀ ಮ.ನಿ.ಪ್ರ ಸಿದ್ಧಪ್ರಭುಸ್ವಾಮಿಗಳ ಪಟ್ಟಾಭಿಷೇಕದ 
ನಿಮಿತ್ತವಾಗಿ ಅನೇಕ ಕಲಾವಿದರನ್ನು ಕರೆಯಿಸಿ. ಕಲಾಪ್ರದರ್ಶನ 


ವಿಷ್ಣು ಕಂಚಗಾರ ೧೧ 


ಏರ್ಪಡಿಸಿದ್ದರು. ಅಲ್ಲಿ ತ್ಮ ಜೀವನದ ಹಂಗು ತೊರೆದು ಉತ್ತಮ 
ರೀತಿಯಿಂದ ಕಲಾಸೇವೆ ಸಲ್ಲಿಸಿದರು. ಅಲ್ಲಿ ಸೇರಿದ ಎಲ್ಲ ಸಭಾಸದರ 
ಮೆಚ್ಚಿಗೆ ಪಡೆದರು. ಆಗ ಆನಂದದಿಂದ ಅದೇ ವೇದಿಕೆಯ 
ಮೇಲೆ ಚಿ! ನನನ ಕೈಯಲ್ಲಿ ಕಣಿ ಕೂಟ್ಟರು. ಭಾರವಾದ 
ಕಣಿಯನ್ನು ಚಿಕ್ಕಪ್ಪನ ಮಗನಾದ ಶ್ರೀ ಮಹಾದೇವ ಅಣ್ಣನು 
ಎತ್ತಿಹಿಡಿದನು. ಅರ್ಥ ಘಂಟೆಯವರೆಗೆ ಕಲಾಸೇವೆ ಸಲ್ಲಿಸಿದ 
ವಿಷ್ಣು ಅವರಿಗೆ ಎಲ್ಲ ಕಲಾಭಿಮಾನಿಗಳ ಚಪ್ಪಾಳ ತಟ್ಟಿ, "ಶುಭ 
ಹಾರೈಸಿದರು. ಅಲ್ಲಿಂದಲೇ ವಿಷ್ಣು ಅವರ ಶ್ರೀ ಚನ್ನವೃಷಭೇಂದ್ರ 
ಕಲಾಮೇಳ, ಹಾರೂಗೇರಿ ಪ್ರಾರಂಭವಾಯಿತು. 

ಇಂದಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಜಾನಪದದ 
ಪ್ರಕಾರಗಳು. ಮೂಲೆಗುಂಪಾಗಿ ನಮ್ಮ ಸಾಂಸ್ಥ ತಿಕ ಸಂಪತು 
ಕ್ಷೀಣಿಸುತ್ತಿದೆ. ಇಂಥ ಸಂದರ್ಭದಲ್ಲಿ ಕಲೆಯ ಉಳೆಯುವಿಕೆಗಾಗಿ 
ಬದುಕನ್ನು ಮೀಸಲಿಟ್ಟಿರುವ ಹಾರೂಗೇರಿಯ ವಿಷ್ಣು ಪರಸಪ್ಪ 
ನಂಟಗಾರ ಕನ್ನಡ ನಾಡಿನ ಅಪರೂಪದ ಕಣಿವಾದಕ ವಿಷ್ಣು 
ಕಂಚಗಾರನ ಕಣಿಯ ದನಿ ಕೇಳದ ಕಲಾರಸಿಕರಿಲ್ಲ ಕಣಿಯ 
ಮೇಲೆ ಗುಣಿ ಕುಣಿಸುವ ಕಂಚಗಾರನ ಕಲೆಗಾರಿಕೆಗೆ 
ತಲೆದೂಗದವರಿಲ್ಲ. 
ಬಾಲ್ಯ, ಶಿಕ್ಷಣ, ಉದ್ಯೋಗ 

ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲ್ತೂಕಿನ ಹಾರೋಗೇರಿ 
ಗ್ರಾಮದಲ್ಲಿ 1-12-1939 ರಂದು ಜನಿಸಿದರು. ತಂದೆ ಪರಸಪ 
ತಾಯಿ ಬಾಳವ್ವ, ಕಂಚಗಾರ ಎಂಬುದು ಮನೆತನದ ಹೆಸರು. 
ವಿಷ್ಣು ಎಂಬುದು ಹುಟ್ಟಿನ ಹೆಸರು, ಹೀಗಾಗಿ ಎಷ್ಟು ಪರಸಪ 
ಕಂಚಗಾರ ಅವರು "ವಿಷ್ಣು ಕಂಚಗಾರ' ಎಂದೇ ಕನ ಡನಾಡಿಗೆ 
ಪರಿಚಿತರಾದರು. 


೧೨ ವಿಷ್ಣು ಕಂಚಗಾರ 


ವಿಶ್ವಕರ್ಮ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ಇವರ 
ಕುಲದೇವತೆ ಕಾಳಿಕಾದೇವಿ. ಬಾಲ್ಯದಲ್ಲಿಯೇ ತಂದೆಯನ್ನು 
ಕಳೆದುಕೊಂಡ ಪರಸ ಪ್ಪ ತಾಯಿಯ ತವರೂರಾದ ಹಾರೂಗೇರಿಗೆ 
ಜೀವನೋಪಾಯಕ್ಕಾಗಿ ಬರಲು, ತಾಯಿಯ (ಶೇಖವ್ಪ)ನ 
ಅಣ್ಣಂದಿರು ಜಮೀನು ನೀಡಿ ಉಪಜೀವನಕ್ಕಾಗಿ ಒಂದು ನೆ 
ವರಾಡಿ ಕೊಟ್ಟ ರು. ಅಲ್ಲಿ ಮೂಲ ಉದ್ಯೋಗವಾದ 
ಕಂಚುಗಾರಿಕೆಯನ್ನು ಬಿಟ್ಟು, "ಪತ್ತಾರಿಕೆಯನ್ನು ಪ್ರಾರಂಭಿಸಿದರು. 
ಬಡತನದ ಪರಿಸ್ಥಿತಿಯಿಂದಾಗಿ ಎಷ್ಟವಿಗೆ ಹೆಚ್ಚಿನ ಶಿಕ್ಷಣ ನೀಡಲು 
ಸಾಧ್ಯವಾಗಲಿಲ್ಲ. ಕನ್ನಡ ಆರನೇ ತರಗತಿಯವರೆಗೆ ಮಾತ್ರ ಓದಿದರು. 
ತನ್ನ ಐದು ಜನ ಮಕ್ಕಳಲ್ಲಿ ಯಾರಿಗೂ ಒಲಿಯದ ಕಣಿವಾದನ 
ಕಲೆಯನ್ನು ವಿಷ್ಣವಿಗೆ ಬಾಲ್ಯದಿ೦ದಲೇ ಕಲಿಸಲು ಪ್ರಾರಂಭಿಸಿದರು. 


ಪರಸರ-ಪ್ರಭಾವ-ಪ್ರೇರಣೆ 

ತಂದೆ- ಅಜ್ಜ- ಮುತ್ತಜ್ಜರಿ೦ದ ಬಂದ ವಂಶಪರಂಪರೆಯ 
ಕಣಿಜ್ಜಾನ, ತಾಯಿಯ ಒತಾಸೆ. ಮನೆಯಲ್ಲಿ ಊರಿನಲ್ಲಿ ಹಾಗೂ 
ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೆಯುತ್ತಿದ್ದ. ಪೂಜೆ- ಪುರಸ್ಕಾರ, 
ಹಾಡು- ಕೇರ್ತನೆ, "ಕೋಲಾಟ, ಬಯಲಾಟ, ಲಾವಣಿ ಪದಗಳು 
ಕಣಿ ಮೇಳಗಳು ಕರಡಿ ಮಜಲು, ಸೋಗಿನ ವೇಷಗಳು, ಬಾಲಕ 
ಎಷ್ಟು ಕಂಚಗಾರರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದವು. 
ಗುರು ಶ್ರೀ ಲಕ್ಷ್ಮಣ ರಾಯಪ್ಪ ಜಾಗೊಂಡ ಸಾ॥ ಮುತ್ತೂರು 
ತಾ| ಜಮಖಂಡಿ" ಇವರು ಗುರು ಸ್ವರೂಪದಲ್ಲಿ ಮಾರ್ಗದರ್ಶನ 
ನೀಡಿದರು. 


1952ನೇ ಇಸ್ನಿಯಲ್ಲಿ ಬೆಂಡಿವಾಡ ಗ್ರಾಮದಲ್ಲಿ ಶ್ರೀ ರೇವಣ 
ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಕಣಿವಾದನ ಸೇವೆ ಸಲ್ಲಿಸಿ ; 


ವಿಷ್ಟು ಕಂಚಗಾರ ೧೩ 


ಎಲ್ಲ ಕಲಾಭಿಮಾನಗಳಿಂದ ಪ್ರಶಂಸೆಗೆ ಪಾತ್ರರಾದದ್ದು ಅವರ 
ಮುಂದಿನ ಕಲಾ ಸೇವೆಗೆ ನಾಂದಿಯಾಯಿತು. ಅಲ್ಲಿಂದಲೇ ಎಷ್ಟು 
ಅವರ ಕಲಾ ಮೇಳ ಹಾರೂಗೇರಿಯಲ್ಲಿ ಹುಟ್ಟಿಕೊಂಡಿತು. 


ಎಷ್ಟು ಕಂಚಗಾರ ಹಾಗೂ ಸಂಗಡಿಗರು 


1. ವಿಷ್ಣು ಪರಸಪ್ಪ ಕಂಚಗಾರ ಕಣಿವಾದ್ಯ 
2. ಬೂತಾಳಿ ಅಮ್ಮಣಪ್ಪ ಹಂಚಿನಾಳ ಚಿಕ್ಕಪ ಡಸಲಗಿ ತಾಳ 

3. ಸಂಗಪ ಕಂಕನವಾಡಿ ತಾಳ 

4, ಗುರುನಾಥ ಕಂಚಗಾರ ದಿಮ್ಮು 
5, ಭಗವಂತ ಕಂಚಗಾರ ದಿಮ್ಮು 
6. ಯಮನಪ್ಪ ಭೀಮಪ್ಪ ಭಜಂತ್ರಿ ಸನಾದಿ 
7. ಮನಸೂರು ಯಮನಪ್ಪ ಭಜಂತ್ರಿ ಸನಾದಿ 
8. ರಾಮಪ್ಪ ಭಜಂತ್ರಿ ಶೃತಿ 

9, ಬಾಳೇಸಿ ಶಂಕರೆಪ್ಪ ಆಸ್ಥಿ (ಕಾಯಿಸಿಕೊಡುವುದು) 
ಪಲ್ಲವಿಸಿದ ಕಲೆಯ ಕಂಪು 


ವಂಶಪರಂಪರೆಯಿಂದಿ ಬಂದ ಕಲೆಯನ್ನು ವಿಷ್ಣು ಕಂಚಗಾರ 
ಮುಂದುವರೆಸಿದರು. ಅವರ ಜೊತೆಗೆ ಇಬ್ಬರು ತಮ್ಮಂದಿರಾದ 
ಗುರುನಾಥ ಕಂಚಗಾರ ಹಾಗೂಭಗವಂತ ಕಂಚಗಾರರು ದಿಮ್ಮು 
ಸಾತಿ ನೀಡಿದರು. ಚಿಕ್ಕಪ್ಪ ಸನದ ಸ್ರೀ ಅಣ್ಣಪ್ಪ ಪ್ಪನವರು ತಾಳ 
ಹಾಕುತ್ತಿದ್ದರು. 


ಆ ಸಮಯದಲ್ಲಿ ಪ್ರತಿ ವರ್ಷ ವೇದಾಂತ ಶಾಸ್ತ್ರ ಹೇಳಲು 
ಹಾರೂಗೇರಿಯ ಶ್ರೀ "ರಾಮಲಿಂಗೇಶ್ವರ ಮಂದಿರಕ್ಕೆ ಹುಬ್ಬಳ್ಳಿಯ 
ಶ್ರೀ ಜಡಿಸಿದ್ದಾಸ ಸಮದ ಶ್ರೀ ಕಾನದ ಪರಮಹಂಸ 


೧೪ ವಿಷ್ಟು ಕಂಚಗಾರ 


ಮಹಾಸ್ವಾಮಿಗಳು ಆಗಮಿಸುತ್ತಿದ್ದರು. ಕಲಾ ಪ್ರೇಮಿಗಳಾದ ಅವರಿಗೆ 
ಈ ಎಲ್ಲ ಕಲಾವಿದರ ಪರಿಚಯ ಇತ್ತು. ಮೇಲಾಗಿ ಕಲಾ 
ಪ್ರದರ್ಶನವನ್ನು ಪ್ರತ್ಯಕ್ಷವಾಗಿ ನೋಡಿದ್ದರು. ಅವರು ಹಾರೂಗೇರಿಗೆ 
1955 ರಲ್ಲಿ ಬಂದಾಗ ಅವರ ಶಿಷ್ಯ ವೃಂದ ಅಂದರೆ ಶ್ರೀ 
ಬಾಬಾಗೌಡ ಪಾಟೀಲ, ರಾಮಗೌಡಾ ಪಾಟೀಲ, ಜೀವಪ 
ಕೊತ್ತಲಗಿ, ಗುಂಡುರಾವ ಕುಲಕರ್ಣಿ, ಪಾಯಪ್ಪಾ ಹಳ್ಳೂರ, 
ನಿಂಗೌಡಾ ಉಮರಾಣಿ, ಶ್ರೀ ಗೋವಿ೦ದ ಮಾಸ್ತರ, ಬಾಬುರಾವ 
ಕುಲಕರ್ಣಿ, ರಾಯಪ್ಪ ಬಂತಿ, ಸಿದ್ಧಯ್ಯ ಚಿಕ್ಕಟ್ಟಿ ಸಿದರಾಯಿ 
ಚಿಕ್ಕಟ್ಟಿ ಜೋತಪ್ಪ ಜೋಕಾನಟ್ಟಿ, ಯೆಮನಪ್ಪ ರಬಕವಿ, ಕಲ್ಲಪ್ಪ 
ಬಪಸೆಕಾಯಿ ಶಿವಗೌಡ ಉಮರಾಣಿ ಇನ್ನೂ ಅನೇಕ ಕಲಾವಿದರು 
ಶ್ರೀಗಳ ಮುಂದೆ ಕಲಾಸೇವೆ ಸಲ್ಲಿಸಿದರು. ಶ್ರೀಗಳು ಆನ೦ದಭರಿತರಾಗಿ 
ನಿಮಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು. 


1952 ವೈಶಾಖ ಶುದ್ಧ ತೃತೀಯಾ (ಅಕ್ಷಯ ತೃತಿಯಾ) 
ಬಸವ ಜಯಂತಿಯಂದು ನದಿ ಇಂಗಳಗಾವದಲ್ಲಿ ನಡೆಯುವ 
ಶ್ರೀ ಬಸವೇಶ್ವರ ಜಾತ್ರೆಯ ರಥೋತ್ಸವದಲ್ಲಿ ಕಲಾಸೇವೆ ಸಲ್ಲಿಸಿ, 
ಅಲ್ಲಿಯ ಕಲಾವಿದರಾದ ಶ್ರೀ ರಾಮಣ್ಣ ಮೋಕಾಸಿ, ರಾಚಪ್ಪ 
ಮೊಕಾಶಿ, ಬಸಗೌಡ ಪಾಟೀಲ, ಬಸಗೌಡ ಸಾವಂತ್ರಿ, ಗಿರಿಮಲ್ಲಪ್ಪ 
ಸಾವಂತ್ರಿ, ದುಂಡಪ್ಪ ರಾಚಗೌಡರ ಅದಗೌಡ ಪಾಟೀಲ, ಚಿನ್ನಯ್ಯ 
ಮಠಪತಿ, ಶಿವಲಿಂಗಯ್ಯ ಮಠಪತಿ ಬಾಪುಗೌಡ ಗಿರಿಮಲ್ಲಣ್ಣವರ, 
ಪರಗೌಡ, ಮುದಗೌಡರ, ಪರಗೌಡ ಗುಂಡಕಲ್ಲಿ ಇನ್ನೂ ಅನೇಕ 
ಪ್ರಮುಖ ಕಲಾವಿದರಿಂದ ಪ್ರಶಂಸೆಗೆ ಪಾತ್ರರಾದರು. 

1959 ರಲ್ಲಿ ತೇರದಾಳ ಶ್ರೀ ಹನುಮಂತದೇವರ ಓಕುಳಿ 
ನಿಮಿತ್ತ ಶ್ರೀ ವೀರಭದ್ರಪ್ಪ ಕರಡಿ ಸಾ। ಮಹಾಲಿ೦ಗಪೂರ ಹಾಗೂ 
ಸಂಗಡಿಗರು ಮತ್ತು ವಿಷ್ಣು ಕಂಚಗಾರ ಹಾಗೂ ಸಂಗಡಿಗರಿಂದ 


ವಿಷ್ಟು ಕಂಚಗಾರ ೧೫ 


ರವಿವಾರ ರಾತ್ರಿ 10 ಘಂಟೆಯಿಂದ ಬೆಳಗಿನ 6 ಘಂಟೆಯವರೆಗೆ 
ಕಣಿವಾದನ ನುಡಿಸಿ ಅಲ್ಲಿ ನೆರೆದ ಜನರ ಮೆಚ್ಚಿಗೆ ಗಳಿಸಿದರು. 


ಅದೇ ವರ್ಷ ವೈಶಾಖ ಮಾಸದಲ್ಲಿ ಅಥಣಿ ತಾಲ್ಲೂಕು 
ಶೇಗುಣಿಸಿ ಗ್ರಾಮದಲ್ಲಿ ಶಿ ಮಲ್ಲಿಕಾರ್ಜುನ ಐದೇಶಿ ಮಹೋತ್ಸವದ 
ನಿಮಿತ್ತ ಶ್ರೀ ವಿಷ್ಣು ಕ೦ಚಗಾರ ಹಾಗೂ ಶ್ರೀ ಭೀಮಗೌಡ ಅರಳಿಮಟ್ಟ 
ಇವರೆ. ಣಿ ಮೇಳಗಳು ಒಳ್ಳಯ ವಿಜೃಂಭಣೆಯಿಂದ ಜರುಗಿ 
ಜನರ ಮನಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾದವು. 


ಮುಂದೆ 1960ನೇ ಇಸ್ವಿ ವೈಶಾಕ ಶುದ್ದ ದ್ವಿತೀಯಾ 
ಮಂಗಳವಾರದಂದು ಪರಸಪ್ಪ ಕ್‌ ಅವರು ಇಹಲೋಕ 
ತ್ಯಜಿಸಿದರು. ಆಗ ಚಿಕ್ಕಪ್ಪ ರನಾದ ಅಣ್ಣಪ್ಪ ಹಾಗೂ ಮಲ್ಲಪನವರು 
ಮಾರ್ಗದರ್ಶನ ಮಾಡಿದರು. ಆ ವರ್ಷ ನದಿ ಇಂಗಳಗಾಧಿಯ 
ಬಸವೇಶ್ವರ ಜಾತ್ರೆಯಲ್ಲಿ ಕಣಿ ಸೇವೆ ಸಲ್ಲಿಸುವ ಅವಕಾಶ 
ತಪ್ಪಿಹೋಯಿತು. "ಅಷ್ಟರಲ್ಲಿ ಶ್ರೀ ಲಕ್ಷ್ಮಣ ಮಾಸ ಸರರು ಕರಡಿ 
ಮಜಲು ಕಲಿಸಲು ಕರಿಕನವಾಡಿ ಗ್ರಾಮದಲ್ಲಿ ಶ್ರೀ ಶಿವಲಿಂಗಪ್ಪ 
ಕಾಡಗಿ, ಕರಡಿ ಮಜಲು, ನಿಂಗಪ | ಕಾಡಗಿ, ಡೊಳ್ಳು ಪರಸಪ 
ಅತ್ತಪ್ಪನವರ. ಡೊಳ್ಳು, ಗಿರಿಮಲ್ಲಪ್ಪ ಳಿ. ತಾಳ, ಕಲ್ಲಪ್ಪ ಅಥಣಿ. 
ತಾಳ, "ಚೆನ್ನ ಮಲ್ಲಯ್ಯ ಏಖರೇಮಠ ಡೊಳು ಹೀಗೆ ಎಲ್ಲು ಕಲಾವಿದರಿಗೆ 
ಉತ್ತಮ ರೀತಿಯಲ್ಲಿ ಕಲಾಸೇವೆ ಧಾ ಯೆರೆದರು. 

ಇದರಂತೆ ಚಿಕ್ಕಪಡಸಾಲಗಿ ಗ್ರಾಮದಲ್ಲಿ ಶ್ರೀ ಡಾಕಪ್ಪನಿಗೆ 
ಕರಡಿ ಮಜಲು, ಗೌಡಪ್ಪ ಹಾಗೂ ಗಿರೆಪ ನಿಗೆ. ಡೊಳ್ಳು, ಭೂತಾಳಿ 
ಹನುಮಂತ ಇವರಿಗೆ, ತಾಳ ಕಲಿಸಿದರು. 

1961 ರಲ್ಲಿ ಜಮಖಂಡಿಯಲ್ಲಿ ಶ್ರೀ ಹನುಮಂತದೇವರ 
ಓಕಳಿ ನಿಮಿತ್ತ ಎಷ್ಟು ಕಂಚಗಾರ ಹಾಗೂ ಭೀಮರಾಯಪ್ಪ ಪತ್ತಾರ 
ಹಾಗೂ ಸಂಗಡಿಗರಿಂದ ಕಣಿ ಮಜಲು ಜರುಗಿದವು. 


೧೬ ವಿಷ್ಣು ಕಂಚಗಾರ 


ಪ್ರತಿ ವರ್ಷ ಮಹಾಶಿವರಾತ್ರಿಯಲ್ಲಿ ಚಿಕ್ಕಪಡಸಲಗಿ ಗ್ರಾಮದಲ್ಲಿ 
ಶ್ರೀ ಚಕ್ರವರ್ತಿ ಸದಾಶಿವ ಮಹಾರಾಜ ಬಬವಾದಿ ಇವರ ಜಾತ್ರಾ 
ಮಹೋತ್ಸವದಲ್ಲಿ ಕಣಿವಾದನ ನುಡಿ ಸೇವೆ ಸಲ್ಲಿಸಿ ಜನ ಮನದ 
ಮೆಚ್ಚಿಗೆ ಪಡೆದರು. 


1962 ರಲ್ಲಿ ಮು೦ಬಯಿಯಲ್ಲಿ ಜರುಗಿದ ಅಖಿಲ ಭಾರತ 
ಸೇವಾದಳದ ಮಹಾಶಿಬಿರಕ್ಕೆ ನಾ.ಸು. ಹರ್ಡೇಕರ ಅವರೊಂದಿಗೆ 
ಎಷ್ಟು ಕಂಚಗಾರ ಹೋಗಿದ್ದರು. ಅಲ್ಲಿ ಕಣಿವಾದನದ ಮೂಲಕ 
ಎಷ್ಟು ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ ನೆಹರು 
ಅವರ ಮೆಚ್ಚಿಗೆ ಗಳಿಸಿದರು. 


1963 ರಲ್ಲಿ ನದಿ ಇಮಗಳ ಗ್ರಾಮಕ್ಕೆ ಅಥಣಿಯ ಮುರುಗೇಂದ್ರ 
ಮಹಾಶಿವಂರೋಗಿಗಳು, ಧಾರವಾಡದ ಮೃತ್ಯುಂಜ೦ರು 
ಮಹಾಸ್ವಾಮಿಗಳು ಪ್ರಥಮವಾಗಿ ಆಗಮಿಸಿದ್ದರು. ಡಾ. 
ಮಲ್ಲಿಕಾರ್ಜುನ ಮನ್ಸೂರ ಹಾಗು ಅನೇಕ ಕಲಾವಿದರು 
ಆಗಮಿಸಿದ್ದರು. ಚಿಕ್ಕವರ ಕಲಾಸೇವೆಯನ್ನು ನೋಡಿ ಪೂಜ್ಯರು 
ಬಹಳ ಆನಂ೦ದಪಟ್ಟರು ಒಬ್ಬ ಹಿರಿಯರು ಪೂಜ್ಯರ ಮೇಲೆ 
ಒಂದು ಸುಂದರ ವಚನ ಬರೆದು ಗುಪ್ಪವಾಗಿ ಕೊಟ್ಟರು ಅದುವೇ 
"ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಶ್ರೀ ಮೃತ್ಯುಂಜಯ 
ಅಪ್ಪಗಳವರೆಗೆ ನಮೋ ನಮಃ 9 ಹೀಗೆ ಬರೆದ ವಚನವನ್ನು 
ಎಷ್ಟು ಅವರು ಕಣಿಯಲ್ಲಿ ಒಂದೊಂದಾಗಿ ಅಕ್ಬರ ನುಡಿಸಿದರು. 
ಇದನ್ನು ದಿಮ್ಮು ಬಾರಿಸುವ ಕಲಾವಿದರಾದ ಗುರುನಾಥ ಹಾಗೂ 
ಭಗವಂತರು ದೂರದಲ್ಲಿ ಕುಳಿತು ಎಲ್ಲ ಅಕ್ಷರ ಬರೆದು ಪೂಜ್ಯರ 
ಮುಂದೆ ಹೇಳಿದರು. ಆಗ ಎಲ್ಲರಿಗೂ ಸೋಜಿಗವಾಯಿತು. ಜೊತೆಗೆ 
ಆಗ ಧಾರವಾಡದ ಮೃತ್ಯುಂಜಯ ಶಿವಯೋಗಿಗಳು ಮುರುಘಾ 
ಮಠಕ್ಕೆ ಕಲಾವಿದರನ್ನು ಕರೆತರಲು ಆಜ್ಞೆ ಮಾಡಿದರು ಅದೇ 


ವಿಷ್ಟು ಕಂಚಗಾರ ೧೭ 


ವರ್ಷ ಫೆಬ್ರುವರಿ ತಿ೦ಗಳಲ್ಲಿ ನಡೆಯುವ ಎರಡು ದಿನದ ಜಾತ್ರೆಗೆ 
ಕಲಾವಿದರು. ಹೋಗಲು; ಅವರಿಗೆ ಎಲ್ಲ ರೀತಿಯ ಸಹಾಯ 
ಸಹಕಾರ ನೀಡಿದರು. ಪ್ರತಿದಿನ 4 ಘಂಟೆಗೆ ಸಂಗೀತ ಕಛೇರಿ 
ಪ್ರಾರಂಭವಾಗಿ ರಾತ್ರಿ 9 ಘಂಟೆಯವರೆಗೆ ನಡೆಯುತ್ತಿತ್ತು ಈ 
ಸಂಗೀತ ಕಛೇರಿಯಲ್ಲಿ ಮಲ್ಲಕಾರ್ಜುನ ಮನ್ನೂರ ಬಸ ಸವರಾಜ 
ರಾಜಗುರು. ವೇ॥ ಪುಟ್ಟರಾಜ ಗವಾಯಿಗಳು. ಜೋಳದರಾಶಿ 
ದೊಡ್ಡನಗೌಡರು, ಬಾಳಪ್ಪ ಹುಕ್ಕೇರಿ ಮತ್ತು ಆಕಾಶವಾಣಿಯ 
ಬೇರೆ “ಬೇರೆ ಕಲಾವಿದರು ಬಾಗವಹಿಸಿ ಕಲಾಸೇವೆ ಸಲ್ಲಿಸುತ್ತಿದ್ದರು. 
ಇವರೆಲ್ಲ ಎದುರಿಗೆ ಎಷ್ಟುವಿನ ಕಣಿವಾದನ ಸೇವೆ ನಡೆಯುತ್ತಿತ್ತು 
ಇದನ್ನು ಮೆಚ್ಚಿದ ಮೃತ್ಯುಂಜಯ ಶಿವಯೋಗಿಗಲು ಆಕಾಶವಾಣಿ 
ಕೇಂದಕಿ ಕಲಾವಿದರ ಸೇವೆಯನ್ನು ಬಳಸಿಕೊಳ್ಳಲು ಶಿಫಾರಸು 
ಮಾಡಿದರು. 

ಪೂಜ್ಯರ ಶಿಫಾರಸ್ಸಿನ ಮೇರೆಗೆ ಆಕಾಶವಾಣಿಯ ನಿಲಯ 
ನಿರ್ದೇಶಕರು ಮರುದಿನ ಬೆಳಿಗ್ಗೆ ಕಲಾವಿದರನ್ನು ಕೇ೦ದ್ರಕ್ಕೆ ಕರೆಯಿಸಿ 
ಧ್ದನಿ ಪರೀಕ್ಷ ಮಾಡಿ ಒಂದು ವಾರದೊಳಗೆ ಕಲಾವಿದರಿಗೆ ಅವಕಾಶ 
ಕಲ್ಪಿಸಿಕೊಟ್ಟರು. ಆಗ ಗೌರವ ಧನ 163 ರೂಪಾಯಿ ಪಟೆದಿದ್ದರು. 
ಅಲ್ಲಿಂದ ಮೇಲಿಂದ ಮೇಲೆ ಸುಮಾರು ಮುವತ್ತು ವರ್ಷದಿಂದ 
ಆಕಾಶವಾಣಿ ಕೇಂದದಿಂದ ಕಣಿವಾದನ ಸೇವೆ ಪ್ರಸಾರವಾಗುತ್ತ 
ಬಂದಿದೆ. 

ವಿಷ್ಣು ಅವರ ಕಣಿ ಸೇವೆಗೆ ಸಹಕಾರ ನೀಡಿದವರಲ್ಲಿ 
ಇಂಗಳಗಾವಿಯ ಮಾಳಯ್ಯ ಸ್ವಾಮಿಗಳು, ನಾಗಪ್ಪ ಮೊಕಾಶಿ, 
ಮಲ್ಲಪ್ಪಾ ಸಾವಂತ್ರಿ, ಸ೦ಗಪ್ಪಾ ಸಾವಂತ್ರಿ, ದುಂಡಪ್ಪಾ gs 
ಮಲಗೌಡ ಪಾಟೀಲ, ಅಲಗಾಡ ಗಿರಿಮಲ್ಲಣ್ಣವರ ಬ 
ಮಲ್ಲಪುಬಡಿಗೆರ ಬಾಳಪ್ಪ ಮೊಕಾಸಿ, ಶಿವಪುತ್ರಪ್ಪ "ಮೊಕಾಸಿ, ಸತ 
ಭಜಂತ್ರಿ ಮುಂತಾದವರು ಪ್ರಮುಖರಾಗಿದ್ದಾರೆ. 


೧೮ ವಿಷ್ಣು ಕಂಚಗಾರ 


ಇವರು ಹಿಡಕಲ್‌, ಮುಗಳಖೋಡ. ಹಂದಿಗುಂದ, ಹಳ್ಳೂರ 
ನಾಗನೂರು, ಹೊಸಟ್ಟಿ, ಸಿಂದಿಕುರುಬೆಟ್ಟ ಘಟಪ್ರಭಾ, ಹುಲ್ಲೊಳ್ಳಿ 
ಹುಕ್ಕೇರಿ, ಬೆಳಗಾವಿ, ಎಂ. ಕೆ. ಹುಬ್ಬಳ್ಳಿ. ಇಂಚಲ, ಬೈಲಹೊಂಗಲ, 
ಸೌದತ್ತಿ, ಮುರಘೋಡ, ಧಾರವಾಡ, ಹುಬ್ಬಳ್ಳಿ ಹಾವೇರಿ 
ಕುಂದಗೋಳ, ಶಿಶುವಿನಾಳ, ಬೆ೦ಗಳೂರು, ರಾಮನಗರ, 
ಬಾನಾದೂರು. ಜಾನಪದ ಲೋಕ ಮೈಸೂರು, ಶ್ರವಣಬೆಳಗೊಳ 
ಹೀಗೆ ನಾಡಿನಾದ್ಯಂತ ಅವರ ಕಣಿಯ ಧ್ವನಿ ನುಡಿಸಿ ಜನಮನದ 
ಮೆಚ್ಚಿಗೆಗೆ ಪಾತ್ರರಾಗಿದ್ದಾರೆ. 


ಶ್ರೀ ಚನ್ನವೃಷಭೇ೦ದ್ರ ದೇವರಕೊಂಡ ಅಜ್ಜನವರ ಲೀಲಾಮಠ 
ಹಾರೂಗೇರಿಯಲ್ಲಿ ಹುಬ್ಬಳ್ಳಿಯ ಜಡಿಸಿದ್ದಾಶ್ರಮದ ಶಿವಾನಂದ 
ಪರಮಹಂಸರು ಆಗಮಿಸಿದ್ದರು. ಅವರ ಶಿಷ್ಯ ವರಂದದವರಾದ 
ಶ್ರೀ ಅಪಾಸಾಬ ಕುಲಕರ್ಣಿ. ದುಂಡಪ ಗವಣ್ಣವರ, ಬಾಳೇಶಿ 
ಕೂತಲಗಿ, ನಿಂಗೌಡ ಪರಮಗೌಡರ, ಮಾರುತಿ ಧರ್ಮಟ್ಟಿ ರಾಮು 
ರಬಕವಿ, ಬಾಬು ದರೂರ, ವಿಠಲರಾವ ಬಂತಿ, ಹನುಮಂತ 
ಸವದಿ. ರಾಮು ಸುಬ್ಬಣ್ಣವರ ದುಂಡಪ್ಪ ಸವದಿ ಇನ್ನು ಹಲವಾರು 
ಸದ್ಯಕರ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಕಣಿವಾದನ ನುಡಿ 
ಸೇವೆ ಸಲ್ಲಿಸಿ ಪೂಜ್ಯರಿಂದ ಆಶೀರ್ವಾದ ಪಡೆದರು. 


ನಂತರ ಅಥಣಿ ನಂದಗಾಂವ, ಶಿರಹಟ್ಟಿ. ಮೈಗೂರ, 
ಮುತ್ತೂರ, ಕಂಕನವಾಡಿ, ತುಬಚಿ-ಕು೦ಬಾರಹಳ್ಳಿ ಆಲಗೂರ 
ಹರೇಪಡಸಲಗಿ. ಚಿಕ್ಕ ಪಡಸಲಗಿ ಬಬವಾದಿ, ಹಣಮಸಾಗರ, 
ಸಾರವಾಡಿ, ವಿಜಾಪೂರ ಬಿಜ್ಜರಗಿ, ಐಗಲಿ, ಕೋಹಳ್ಳಿ, ಅಡೋಳಟ್ಟಿ, 
ಚಮಕೇರಿ, ಬಾಳಿಗೇರಿ, ಸಿಂಧೂರ, ಬಿಳ್ಳೂರ ಸತ್ತಿ, ಸೌಧಿ, ಹಿಪ್ಪರಗಿ, 
ನಂದೇಶ್ವರ, ಹಳಿಂಗಳಿ, ದರೂರ, ಸಪ್ತಸಾಗರ, ಸಿದ್ಧಾಪೂರ, 


ವಿಷ್ಣು ಕಂಚಗಾರ ೧೯ 


ಪರಮಾನಂ೦ದವಾಡಿ. ಎಲಪಾರಟ್ಟಿ, ಚೆ೦ಚಲಿ, ರಾಯಬಾಗ, 
ನಸಲಾಪೂರ, ಅಂಕಲಿ, ಹಿರೇಕೋಡಿ ಚಿ೦ಚಣಿ, ಕರೋಶಿ, 
ಕರಗಾ೦ವಿ, ನಿಪ್ಪಾಣಿ, ಸಾಂವಗಾಂವ, ಈಚಲಕರಂ೦ಜಿ, 
ಜಯಸಿ೦ಗಪೂರ, ಕರ್ನಾಳ, ಖಂಡೇರಾಜೂರಿ, ಮಧಬಾವಿ, 
ಮಾಲಗಾಂವಿ ಖೀಳೆಗಾ೦ವಿ ಸಂಕೋನಟ್ಟಿ, ಘಟನಟ್ಟಿ ರಡ್ಡೇರಹಟ್ಟಿ, 
ಹೈದರಾಬಾದ, ಮುಂಬಯಿ ಮಹಾನಗರಗಳಲ್ಲಿ ಹೀಗೆ ಕರ್ನಾಟಕ 
ಚ ಮಹಾರಾಷ್ಟದ ಅನೇಕ ಕಡೆ ಎಷ್ಟು 'ಕಂಚಗಾರನ ಕಣಿ 
ಕುಣಿದು ಜನಮನದೆ' ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. 


ಕಲಾವಿದರಾಗಿ ಎಷ್ಟು ಕಂಚಗಾರ 

ಇದು 1964ರಲ್ಲಿ ಅಥಣಿ ತಾಲ್ಲೂಕಿನ ಸವದಿಯಲ್ಲಿ ನಡೆದ 
ಘಟನೆ. ಸವದಿಯ ಶ್ರೀ ಮಾರುತಿ ದೇವರ ಓಕುಳಿಯ ಉತ್ಸವದ 
ನಿಮಿತ್ತವಾಗಿ ಶಿವಮೂರ್ತಯ್ಯ ಹಿರೇಮಠ ಹಾಗೂ ಗೂಳಪ 
ಸವದ. ಅವರು ವೀಳ್ಕೆವು ಕೊಟ್ಟು ನನ್ನ ಹಾಗೂ ಭೀಮನಗೌಡ 
ಪಾಟೀಲ ಸಾ॥ ಅರಳಿಮಟ್ಟಿ ತಾ॥ ಸೋಕಾಕರ ಇವರ ಕಣಿಮಜಲಿನ 
ಕಾರ್ಯಕ್ರಮದ ದಿನಾಂಕವನ್ನು ಗೊತ್ತುಪಡಿಸಿದ್ದರು. ರಾತ್ರಿ 10 
ರಿಂದ ಮುಂಜಾನೆ 7ರವರೆಗೆ ಕಲಾಪ್ರದರ್ಶನ ಮಾಡಲು ತಿಳಿಸಿದ್ದರು. 
ನಾವು ಅದಕ್ಕೆ ಒಪ್ಪಿಕೊಂಡಿದ್ದೆವು. 

ಆದರೆ ಅದರ ಮುನ್ನಾ ದಿನ ಹುಕ್ಕೇರಿ ತಾಲ್ಲೂಕಿನ 
ಹುಲ್ಲೋಳಿ ಗ್ರಾಮದಲ್ಲಿ ಮದುವೆ ನಿಮಿತ್ತ ಕಣಿಮಜಲಿನ 
ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆ ಪ್ರಕಾರ ಹುಲ್ಲೋಳಿಗೆ ಬಂದು 
ಕಾಂರ್ಯಕ್ರಮ ನೀಡಿ ಅಲ್ಲಿಂದ ಮುಂಜಾನೆ ಬೇಗನೆ 
ಹೋಗಬೇಕಾಗಿತ್ತು. ಆದರೆ ಅಂದಿನ ಮಾಜಿ ಪ್ರದಾನಿ 
ಜವಾಹರಲಾಲ ನೆಹರೂ ಅವರ ಆಕಸ್ಮಿಕ ಮರಣದ ಸುದ್ದಿ 
ದಿಢೀರನೆ ಹಬ್ಬಿ ಎಲ್ಲ ಜನತೆಗೆ ಆಫಾತವಾಯಿತಲ್ಲದೆ, ವಾಹನಗಳ 


೨೦ ವಿಷ್ಟು ಕಂಚಗಾರ 


ಸಂಚಾರವು ಸ್ಥಗಿತಗೊ೦ಡಿತು. ಕಾರಣ ಅಲ್ಲಿಂದ ನಾವು ಸವದಿಗೆ 
ಹೋಗಲು, ಅತಿ ತ್ರಾಸದಿಂದ ನಡೆಯುತ್ತ ಎಲ್ಲ ತಂಡದ 
ಸದಸ್ಯರೊಂದಿಗೆ ಒಂದು ಗಂಟೆಯ ವೇಳೆಗೆ ಘಟಪ್ರಭಾ ಸ್ಟೇಷನ್ನಕ್ಕೆ 
ತಲುಪಿದೆವು. ಆ ವೇಳೆಗೆ 12 ಗಂಟೆಯ ಟ್ರೇನು ಪಾಸಾಗಿತ್ತು 
ಮುಂದೆ ಸಾಯಂಕಾಲ 7 ಗಂಟೆಯವರೆಗೆ ಯಾವ ವಾಹನದ 
ಸೌಕರ್ಯವಾಗಲಿಲ್ಲ. ಅನಿವಾರ್ಯವಾಗಿ ಸಾಯಂಕಾಲ 7 
ಗಂಟೆಯ ಟ್ರೇನನ್ನು ಹಿಡಿದು 8 ಗಂಟೆಗೆ ಕುಡುಚಿ ಸ್ಟೇಶನ್‌ 
ತಲುಪಿದೆವು. ಅಲ್ಲಿಂದ ರಬಕವಿಗೆ ಹೋಗಲು ಬಸ್ಸಿನ ಸೌಕರ್ಯ 
ಇಲ್ಲದ್ದರಿ೦ದ ಕಟ್ಟಿಗೆ ತು೦ಬಿದ್ದ ಟ್ರಕ್ಕು ಹಿಡಿದುಕೊ೦ಡು ರಬಕವಿಗೆ 
ರಾತ್ರಿ ಪ್ರಯಾಣ ಮಾಡುವ ಪ್ರಸಂಗ ಒದಗಿತು. ಅಲ್ಲಿಂದ ಹೊಳೆ 
ದಾಟುವ ಸಲುವಾಗಿ (ಕೃಷ್ಣಾನದಿ) ಅಕ್ಕಿ ಹೋಗಲು ಒಂದು 
ಟ್ಯಾಕ್ಸಿ ಮಾಡಿಕೊಂಡು ತಲುಪಿದಾಗ ರಾತ್ರಿ 10 ಗಂಟೆ ಆಗಿತ್ತು 
ಆ ವೇಳಗೆ ಸವದಿ ಗ್ರಾಮದವರು ನಮ್ಮ ಸಲುವಾಗಿ ಕಳುಹಿಸಿದ 
ಎತ್ತಿನಗಾಡಿಯವರು ನಮ್ಮ ದಾರಿ ಕಾಯ್ದು ನಿರಾಶರಾಗಿ ಖಾಲಿ 
ಬ೦ಡಿಯೊಂದಿಗೆ ಸವದಿಗೆ ಹೋಗಿದ್ದರು. ಆಗ ಮಹೇಶವಾಡಿಯಲ್ಲಿ 
ನಮ್ಮ ಪರಿಚಯದವರಾದ ಅಣ್ಣಪ್ಪ ಬಡಿಗೇರ ಅವರ ಮುಖಾಂತರ 
ಬೇರೆ ಚಕ್ಕಡಿಗಾಡಿ ಮಾಡಿಕೊ೦ಡು ಸವದಿ ತಲುಪಿದಾಗ ರಾತ್ರಿ 
12 ಗಂಟೆ ಆಗಿತ್ತು 

ಅಷ್ಟರಲ್ಲಿ ಅರಳಿಮಟ್ಟಿಯ ಭೀಮಗೌಡ ಪಾಟೀಲ ಅವರು 
ಸಮಯಕ್ಕೆ ಸರಿಯಾಗಿ ಬ೦ದು ತಮ್ಮ ಕಾರ್ಯಕ್ರಮ ಪ್ರದರ್ಶಿಸಿ 
ಜನರಿಂದ ಶಬ್ಬಾಶ್‌ಗಿರಿ ಪಡೆದಿದ್ದರು. ನಾವು ವೇಳೆಗೆ ಸರಿಯಾಗಿ 
ತಲುಪಾದ ಕಾರಣ ಕೂಡಿದ ಎಲ್ಲ ಜನರು ನಿರಾಶೆಯಿ೦ದ ಅನೇಕ 
ರೀತಿಯಿ೦ದ ತಮ್ಮ ತಮ್ಮೊಳಗೆ ಮಾತನಾಡ ತೊಡಗಿದ್ದರು. ನಾವು 
ಹೋದ ತಕ್ಷಣ ನೆರೆದ ಜನ ಸಂತೋಷಗೊಂಡರು. ಅದೇ 
ಉಲ್ಲಾಸದಲ್ಲ ನಾವು ತಿಂಡಿ ತಿನಿಸು ವಿಚಾರಿಸದೆ, ಅರ್ಧಗಂಟೆಯಲ್ಲಿ 


ವಿಷ್ಟು ಕಂಚಗಾರ ೨೧ 


ತಯಾರಾಗಿ 12-30ಕ್ಕೆ ಕಾರ್ಯಕ್ರಮ ಆರಂಭಿಸಿದೆವು. ಸುಮಾರು 
ಮೂರು ತಾಸಿನವರೆಗೆ ಕಲಾಪ್ರದರ್ಶನ ಮಾಡಿದೆವು. ನೆರೆದ ಜನ 
ಚಪ್ಪಾಳೆ ಶಟ್ಟಿ, ಕುಣಿದು ಕುಪ್ಪಳಿಸಿದರು. ಅಲ್ಲಿಯ ಹಿರಿಯ 
ಕಲಾವಿದರಾದ ಶ್ರೀ ವೇದಮೂರ್ತಿ ಮಲ್ಲಯ್ಯ ಸ್ವಾಮಿಗಳವರು 
ಶ್ರೀಕೃಷ್ಣ ಪಾರಿಜಾತ ಕಂಪನಿಯನ್ನು ಸುಮಾರು ಐವತ್ತು 
ವರ್ಷಗಳಿಂದ ನಡೆಸಿಕೊಂಡು ಬಂದ ಮಹಾನ್‌ ಕಲಾವಿದರು. 
ಅವರು ನಮ್ಮ ತಂಡವನ್ನು ಒಳ್ಳೆಯ ರೀತಿಯಿಂದ ಗೌರವಿಸಿ 
ಸತ್ವರಿಸಿದರು. ಅಲ್ಲದೆ ಕಲಾಪ್ರೇಮಿಗಳಾದ ಅವರು ನಮ್ಮ ಉಳಿದ 
ಕಲಾವಿದರೊಂದಿಗೆ ಶ್ರೀ ಭೀಮನಗೌಡ ಪಾಟೀಲ ಅವರು 
ಸೇರಿಕೊಂಡು ಕಣಿ ವಾದ್ಯ ನುಡಿಸಬೇಕೆಂದೂ ಶ್ರೀ ವೇದಮೂರ್ತಿ 
ಮಲ್ಲಯ್ಯ ಸ್ವಾಮಿಗಳು ಪ್ರಚೋದನೆ ನೀಡಿದರು. ಅದು ಎಲ್ಲ 
ಜನರ ಮೆಚ್ಚಿಗೆಗೆ ಪಾತ್ರವಾಯಿತು. ಹೀಗಾಗಿ ನಾವು ಅನುಭವಿಸಿದ 
ನೋವು-ಸ೦ಕಟಗಳು ತತ್ಕಾಲದಲ್ಲಿ ಪರಿಹಾರವಾದವು. 

ಪ್ರತಿ ವರ್ಷ ಜಮಖಂಡಿ ತಾಲ್ಲೂಕಿನ ತೇರದಾಳದಲ್ಲಿ 
ಕಾರಹುಣ್ಣಿಮೆಯ ನಿಮಿತ್ತ ಎತ್ತಿನ ಮೆರವಣಿಗೆ ಅದ್ದೂರಿಯಿ೦ದ 
ನಡೆಯುತಿತ್ತು. ಸುತಲಿನ ಗ್ರಾಮದ ನಾಗರೀಕರು ಮರವಣಿಗೆ 
ನೋಡಲು ಆಗಮಿಸುತಿದ್ದರು. ಅದೇ ಸಂದರ್ಭದಲ್ಲಿ ಕಣಿಮೇಳ 
ಪ್ರದರ್ಶನ ಏರ್ಪಡಿಸುವ ಸಂಪ್ರದಾಯವೂ ಅಲ್ಲಿತ್ತು ಹೀಗಾಗಿ 
ಅಪರೂಪದ ಕಣಿ ಕಲಾವಿದನಾದ ವಿಷ್ಣು ಕಂಚಗಾರ ಅವರ 
ತಂಡಕ್ಕೆ ವೀಳ್ಯವ ಇತ್ತು ಆಮಂತ್ರಿಸಿದ್ದರು. ಆ ಆಮಂತ್ರಣದ 
ಮೇರೆಗೆ ತೇರದಾಳಕ್ಕ ಹೋಗಿ ಅಲ್ಲಿ ಕಣಿವಾದ್ಯ ಪ್ರದರ್ಶನ ಮಾಡಿ 
ಜನರ ಮೆಚ್ಚಿಗೆ ಪಡೆಯುವಲ್ಲಿ ಯಶಸ್ವಿಯಾದರು. ಮುಂದೆ 
ಮರುದಿನ ಅಥಣಿ ತಾಲ್ಲೂಕಿನ ನಂದಗಾಂವ ಗ್ರಾಮದಲ್ಲಿ 
ಕಣಿಪ್ರದರ್ಶನಕ್ಕೆ ಒಪ್ಪಂದವು ಆಗಿತ್ತು. ಆ ಒಪ್ಪಂದದ ಮೇರೆಗೆ 


೨೨ ಎಷ್ಟು ಕಂಚಗಾರ 


ತೇರದಾಳದಿಂದ ಸಂತಿ ಊರಿಗೆ ಹೋಗಬೇಕಾಗಿತ್ತು. ಅಲ್ಲಿಗೆ 
ಹೋಗಲು ಬಸ್ಸಿನ ಸೌಕರ್ಯವಿರಲಿಲ್ಲ. ಹೇಗೋ ಕಷ್ಟಪಟ್ಟು 
ಸಾಯಂಕಾಲ ಬಾಡಿಗೆ ಪಡೆದ ಸೈಕಲ್‌ ಮೇಲಿಂದ ಸಂತಿ ಊರು 
ತಲುಪಿದಾಗ ರಾತ್ರಿ ಆಗಿತ್ತು. ಮೇಲಾಗಿ ಸಂತಿ ಊರಿಂದ 
ಹೊಳೆಯನ್ನು ದಾಟಿ ನಂದಗಾಂವಕ್ಕೆ ಹೋಗಬೇಕಾಗಿತ್ತು ಬೋಟಿನ 
ಸಹಾಯವಿಲ್ಲದೆ ಹೊಳೆ ದಾಟಲು ಸಾಧ್ಯವಿರಲಿಲ್ಲ. ಹೀಗಾಗಿ 
ಬೋಟು ತಿರುಗಿ ಬರುವುದಕ್ಕೆ ವಿಳಂಬವಾಗಿದ್ದರಿಂದ ಅಂದು 
ನಂದಗಾ೦ವದಲ್ಲಿ ನಡೆಯಬೇಕಾಗಿದ್ದ. ಕಣಿವಾದ್ಯ ಪ್ರದರ್ಶನವು 
ನಡೆಯಲಿಲ್ಲ. ಹೀಗಾಗಿ ವಿಷ್ಣು ಅವರ ತಂಡಕ್ಕೆ ತುಂಬಾ ನಿರಾಶೆ 
ಆಯಿತು. ಆದಾಗ್ಯೂ ಅಲ್ಲಿಯ ಪ್ರಮುಖ ಕಲಾಕಾರರಾದ 
ಬಾಹುಬಲಿ ಕಾಗವಾಡ, ಗು೦ಡಪ್ಪ ಹಳಿ೦ಗಳಿ, ಮಲ್ಲಪ್ಪ ತೇಲಿ 
ಮುಂತಾದ ಮಹನೀಯರು ನಮ್ಮ ತ೦ಡವನ್ನು ಪ್ರೀತಿ-ವಿಶ್ವಾಸದಿ೦ದ 
ನೋಡಿಕೊಳ್ಳುತ್ತ ಬಂದಿದ್ದಾರೆ. ಅವರ ಪ್ರೀತಿಗೆ ನಮ್ಮ ತಂಡವು 
ಯಣಿಯಾಗಿದೆ. 
ಎಷ್ಟು ಅವರು ತರಬೇತಿ ನೀಡಿದ ತಂಡಗಳು 


1. ಚಿಕ್ಕಪಡಸಲಗಿ ತಾ॥ ಜಮಖಂಡಿ ಕರಡಿಮೇಳ ತಂಡ 
ಮಹಾದೇವ ಹೂವಣ್ಣ ಕಲ್ಯಾಣಿ ತಂಡದ ಮುಖ್ಯಸ್ಥರು 

2. ಸಂಕ್ರಟ್ಟಿ ತಾ। ಅಥಣಿ ಕರಡಿಮೇಳ ತಂಡ ಜಿನ್ನಪ್ಪ 
ಭುಜಬಲಿ ಬೊಸಗಿ, ತಂಡದ ಮುಖ್ಯಸ್ಥರು 

3. ಸಪ್ತಸಾಗರ ತಾ। ಅಥಣಿ ಕರಡಿಮೇಳ ತಂಡ ಕಲ್ಲಪ್ಪ. 
ನಿ೦ಗಪ್ಪ ಹೊಸೊರ, ತಂಡದ ಮುಖ್ಯಸ್ಥರು 

4. ಮುತ್ತೂರ ತಾ। ಜಮಖಂಡಿ ಕೈ ಪಟ್ಟುಮೇಳ (ಡೊಳ್ಳು) 
ಮಹಾಲಿಂಗಪ್ಪ ನಿಂಗಪ್ಪ ದನಗರ, ತಂಡದ ಮುಖ್ಯಸ್ಥರು. 


ವಿಷ್ಣು ಕಂಚಗಾರ ೨&೩ 


5, ಕಂಕನವಾಡಿ ತಾ। ಜಮಖಂಡಿ ಕರಡಿಮೇಳ ತಂಡ 
ಮಹಾದೇವ ಹುದ್ದಾರ, ತಂಡದ ಮುಖ್ಯಸ್ಥರು 


ವಿಷ್ಣು ಅವರು ಕಣಿ ಕುಣಿಸಿದ ಪ್ರಮುಖ ಸ್ಥಳಗಳು 

“1980ರಲ್ಲಿ ಗದಗದಲ್ಲಿ ನಡೆದ ಏಳನೆಯ ಅಖಿಲ ಕರ್ನಾಟಕ 
ಜಾನಪದ ಸ ಸಮ್ಮೇಳನ. 1981ರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಸಾಹಿತ್ಯ 
ಸಮ್ಮೇಳನ, 1982ರಲ್ಲಿ ಮೈಸೂರು ದಸರಾ ಉತ್ಸವ, 1983ರಲ್ಲಿ 
ಬಿಜಾಪೂರ ಜಿಲ್ಲಾ ದಿನ ಉತ್ಸವ, 1986ರಲ್ಲಿ ಸವದತ್ತಿ ನವರಾತ್ರಿ 
ಉತ್ಸವ, 1988ರಲ್ಲಿ ಅತಣಿಯಲ್ಲಿ ಜರುಗಿದ ರಾಜ್ಯ ಮಟ್ಟದ 
ಕಲಾ ಮಹೋತ್ಸವ. 1990ರಲ್ಲಿ. ಹುಬ್ಬಳ್ಳಿ ಅಖಿಲ ಕನಾಟಕ 
ಜಾನಪದ ಚರ್ಮವಾದ್ಯ ಕಲಾಮೇಳ, 1998ರಲ್ಲಿ ಬೆಳಗಾವಿ ಜರಗಿದ 
ಭಾರತ ಸ್ವಾತಂತ್ರ ಸುವರ್ಣ ಮಹೋತ್ಸವ, 2002 ರಲ್ಲಿ 
ದೂರದರ್ಶನ ಕೇಂದ್ರ ಬೆ೦ಗಳೂರು 2003ರಲ್ಲಿ ಗಡಿನಾಡ ಉತ್ಸವ 
ನಿಪ್ಪಾಣಿ 2005ರಲ್ಲಿ ಮಧುರ ಖಂಡಿ (ತಾ। ಜಮಖಂಡಿ)ಯಲ್ಲಿ 
ಜರುಗಿದ ಶ್ರೀ ಮಹಾಲಕ್ಷ್ಮೀ ಜಾತ್ರಾ ಮಹೋತ್ಸವದಲ್ಲಿ ಕಣಿ 
ಧ್ವನಿ ನುಡಿಸಿ ಜನಮನದ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅದೇ 
ರೀತಿ 2006ರಲ್ಲಿ ಬೆಳಗಾವಿಯಲ್ಲಿ ಜರುಗಿದ ಸುವರ್ಣ ಸ೦ಸ್ಕೃತಿ 
ದಿಬ್ಬಣ. 2007ರಲ್ಲಿ ರಾಮನಗರದಲ್ಲಿ ಜರುಗಿದ ಜಾನಪದ ಲೋಕ, 
2008ರಲ್ಲಿ ಹಾರೂಗೇರಿಯಲ್ಲಿ ಜರುಗಿದ ಶ್ರೀಕೃಷ್ಣ ಜನ್ಮಾಷ್ಟಮಿ 
ಹಾಗೂ ಬೆಳಗಾವಿ ಜಿಲ್ಲಾ ಐದನೈದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ 
ಎಷ್ಟುರವರು ಕಣಿನುಡಿ ಸೇವೆ ಸಲ್ಲಸಿ ಇಡೀ ಕರ್ನಾಟಕ ಹಾಗೂ 
ಮಹಾರಾಷ್ಟ್ರ ರಾಜ್ಯದ ಜನಮನವನ್ನು ಗೆದ್ದಿದ್ದಾರೆ ಹೀಗೆ ಹಲವು 
ಹತ್ತುಕಡೆಗೆ” ತಮ್ಮ ಕಣಿದ್ದನಿ ನುಡಿ "ಸೇಷೆಸಲ್ಪಿಸಿ ಆ ಕಲೆಯ 
ಉಳಿವಿಗಾಗಿ ಶ್ರಮಿಸಿದ್ದಾರೆ. ಅವರು ಈಗಲೂ ಕಣಿನುಡಿ 
ಸುತಿರುವುದಾದರೆ ಅದು ಅವರ ಆತ್ಮ ತೃಪಿಗಾಗಿ ಮಾತ್ರ, ಅವರಲ್ಲಿ, 


೨೪ ವಿಷ್ಣು ಕಂಚಗಾರ 


ಕಲೆಯನ್ನು ಗುರುತಿಸಿ ರಾಜ್ಯದ ಜಾನಪದ ಮತ್ತು ಯಕ್ಷಗಾನ 
ಅಕಾಡೆಮಿಯು. 1991 ರಲ್ಲಿ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಜೊತೆಗೆ 
ಅದು ಹೊರಡಿಸಿದ “ಜಾನಪದ ಅಕಾಡಮಿ ಪ್ರಶಸಿ ವಿಜೇತರು' 
ಎಂಬ ಚಿಕ್ಕ ಪುಸ್ತಕದಲ್ಲಿ ಅವರ ಭಾವಚಿತ್ರದೊಂದಗೆ ಪರಿಚಯ 
ಲೇಖನ ಪ್ರಕಟಿಸಿದೆ. 
ಮಾಸಾಶನ : 

ಕರ್ನಾಟಕ ರಾಜ್ಯ ಸರ್ಕಾರವು 1-4-1997 ರಿಂದ ಮಾಸಾಶನ 
ಮಂಜೂರ ಮಾಡಿದ್ದು. ಮೊದಲಿಗೆ 250 ರಿಂದ ಆರಂಭವಾದ 
ಮಾಸಾಶನ ಈಗ ಪ್ರತಿ ತಿ೦ಗಳಿಗೆ 1000 ರೂಪಾಯಿ ಲಭಿಸುತ್ತಿದೆ. 
ಅಲ್ಲದೆ ಕೇಂದ್ರ ಸರ್ಕಾರವು ಕಲಾವಿದರಿಗೆ ಪ್ರೋತ್ಸಾಹವಾಗಿ ಕೊಡುವ 
ಮಾಸಾಶನ ಪ್ರತಿ ತಿಂಗಳು 2000 ರೂ. ಮಂಜೂರು ಮಾಡಿದೆ. 


ಹಿರಿಯ ಸಾಧನೆಗೆ ಮೆಚ್ಚಿಗೆ : 

ಶ್ರೀ ವಿಷ್ಣು ಕಂಚಗಾರ ಅವರು ತಮ್ಮ ಬದುಕಿನ ಕಾಲಾ 
ವಧಿಯಲ್ಲಿ ಗೈದ ಹಿರಿಯ ಸಾದನೆಯನ್ನು ಮೆಚ್ಚಿ ನಾಡಿನ ಅನೇಕ 
ವಿದ್ವಾಂಸರು ಪ್ರಶಂಸಿಸಿದ್ದಾರೆ. 1962 ರಲ್ಲಿ ಮುಂಬಯಿಯಲ್ಲಿ 
ಜರುಗಿದ ಅಖಿಲ ಭಾರತ ಸೇವಾದಳದ ಮಹಾ ಶಿಬಿರಕ್ಕೆ ನಾ. 
ಸು. ಹರ್ಡೇಕರ ಅವರೊಂದಿಗೆ ಎಷ್ಟು ಕಂಚಗಾರ ಹೋಗಿದ್ದರು. 
ಅಲ್ಲಿ ಕಣಿವಾದನ ಮೂಲಕ ಎಷ್ಟು ಭಾರತದ ಮೊದಲ ಪ್ರಧಾನಿ 
ಜವಾಹರಲಾಲ ನೆಹರು ಅವರ ಮೆಚ್ಚುಗೆ ಗಳಿಸಿದರು. 1991 
ರಲ್ಲಿ ಸ ಸನ್ಮಾನ್ಯ ಶ್ರಿ ಶೀ ಜೆ. ಎಚ್‌. ಪಟೇಲ್‌ (ಸಚಿವರು) ಹಾಗೂ ಜಿ. 

ಸ್‌. ಪರಮ ಶಿವಯ್ಯನವರಿಂದ ಮೆಚ್ಚಿಗೆ ಪಡೆದರು. ಶ್ರೀ ರಾಮಣ್ಣ 
Fi ಶಾಸಕರು ಜಮಖಂಡಿ. ಪ್ರೊ ಜ್ಯೋತಿ ಹೊಸೂರು. 
ಡಾ. ಶಾಲಿನಿ ರಘುನಾಥ, ಡಾ. ಬಸವರಾಜ ಮಲಶೆಟ್ಟಿ ಡಾ. 


ವಿಷ್ಣು ಕಂಚಗಾರ ೨೫ 


ಶ್ರೀರಾಮ ಇಟ್ಟಣ್ಣವರ, ಡಾ. ಚಕ್ಕೆರೆ rn ಡಾ.ಎ೦.ಎನ್‌. 
ವಾಲಿ, ಡಾ. ಸಂಗಮೇಶ ಬಿರಾದಾರ, , ಡಿ. ಲಿಂಗಯ್ಯ ಡಾ. 
ಸಿಕೆ. ನಾವಲಗಿ, ಡಾ. ವಿ.ಎಸ್‌. Rs. ೩. ಅಶೋಕ ನರೋಡೆ, 
ಪ್ರಕಾಶ ಕೋಟಿನತೋಟ ಮುಂತಾದ ವಿದ್ವಾಂಸರು ಈ ಹಿರಿಯ 
ಕಲಾವಿದರ ಸಾಧನೆಯನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. 


ಅದೇ ರೀತಿ ಹಾರೂಗೇರಿ ಹಾಗೂ ಸುತ್ತ ಮುತ್ತಲಿನ ಗ್ರಾಮದ 
ಕಲಾ ಆಸಕ್ತರಾದ ರಾಯಪ್ಪ ಬಂತಿ, ಭಗವರಿತಪ ರ ಪತ್ತಾರ, ಬಿ.ಎ. 
ಸನದಿ. ಬಿ. ಆಕ್ಟ್‌ ದರೂರ, ಬಿ. ಆರ್‌. ಆಜೂರೆ, ಡಿ.ಬಿ. 
ಪತ್ತಾರ, ಸಿದ್ಧಪ್ಪ ಭಾಸ್ಕರ, ಶಿದ್ರಾಮಪ್ಪ ಗಲಗಲಿ, ಸುಭಾಸ 
ಅಲಕನೂರು ಚನ್ನಪ್ಪ ಖಡಕಬಾವಿ (ಹಿಡಕಲ್‌ ರಾಮಣ್ಣ ಮೋಕಾಸಿ, 
ಬಸಗೌಡ ೫, ಬಸಪ್ಪ ಸಾವಂತ್ರಿ, ಗಿರಿಯಪ್ಪ ಸಾವಂತ್ರಿ, 
ಚನ್ನಯ್ಯ ಮಠಪತಿ, ಬಾಳಯ್ಯ ಮಂ ನಾಗಪ್ಪ ಕಾ? 
ಶಿವಲಿಂಗಯ್ಯ ಮಠಪತಿ, ಬಾಳಪ್ಪ ದಾನಗೌಡರ, ಮಹಾದೇವಯ್ಯ 
ಬಬಲಾದಿ ಮಠ ಮುಂತಾದವರನ್ನು ಹೆಸರಿಸಬಹುದು 


೨೬ ವಿಷ್ಣು ಕಂಚಗಾರ 


ಸಮಾರೋಪ 

ಇಂದಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಜನಪದ 
ಪಕಾಗಳಾದ ಹಾಡು - ಕೀರ್ತನೆ, ಕೋಲಾಟ, ಬಯಲಾಟ, 
ಲಾವಣಿಪದಗಳು. ಕಣಿ ಮೇಳಗಳು, ಕರಡಿಮಜಲು, ಸೋಗಿನ 
ವೇಷಗಳು. ಪಾರಿಚಾತ ಪರಂಪರೆ ಮುಂತಾದವು ಉಪೇಕ್ಷೆಣೆಗೆ 
ಒಳಗಾಗುತ್ತಿವೆ. ಜನಪದ ಕಲೆಗಳು, ಕಲಾವಿದರು ಮೂಲೆಗುಂಪಾಗಿ 
ನಮ್ಮ ಸಾಂಸ್ಕೃತಿಕ ಸಂಪತ್ತು ಕ್ಷೀಣಿಸುತ್ತಿದೆ. ಇಂಥ ಸಂದರ್ಭದಲ್ಲಿ 
ಕಲೆಯ ಉಳಿಖಗಾಗಿ ಬದುಕನ್ನು ಮೀಸಲಿಟ್ಟಿರುವ ಹಾರೂಗೇರಿಯ 
ವಿಷ್ಣು ಕಂಚಗಾರ ಅಪರೂಪದ ಕಲಾವಿದ. ಈ ಕಲಾವಿದನ 
ಪ್ರತಿಭೆಯನ್ನು ಗುರುತಿಸುವುದು ಸಮಾಜದ, ಸರಕಾರದ ಆದ 
ಕರ್ತವ್ಯ ಕಣಿವಾದನ ಕಲೆಯಲ್ಲಿ ಇಲ್ಲಿನ ಕಂಚಗಾರ ಮನೆತನದ. 
ಕೂನೆಯ ತೆನೆಯಾಗಿರುವ ವಿಷ್ಣುವಿಗೆ ಸರಕಾರ ಸೂಕ್ತ ಗೌರವ 
ನೀಡುವುದು. ಅವಶ್ಯ 


೨೭ 


೨೫೫% ಇ 


(oc) — 


ees eed ಹಂದಯ Ks oe ko Ee ಔಣಂಣ 


ಭಂಟ (ಉಂಟ) 
Ebr Bow  ಹೌಜಂಣಾ foe Lenco 
_ ಗಗ ಇಂಗಿ ಎವೆ ಮಡಿ 
A 
(keg) Gees) (kee) 
Bue Ble pec ಡಿ 
(ACO) 
(seca ಹಿಂ 9) Cow 
ಜು 
ಜ೧ಣ ಥೋ 
ಸೋ (NS 
(ದಾ ಹಟ 000) ರಟ 


ಜಾಟಂ೮॥ ೫೩೪೧ಆ ಪಟಲ ಉಧಿಣ ಆಲದ 
ಹಿಜೀಡಂಜ 


1 


ವಿಷ್ಣು ಕಂಚಗಾರ | 


ವಿಷು ಕಂಚಗಾರ 


೨೮ 


3 


ಜಲ ಇನ ಉಲ ಉಐಣಜ ದುಣಜ ೧೮ ಇಂ 


0% ನೀಲಾ ಸನ ಉಐಆಣ ಲಜಬಂಣ 9% ಉಬಬ್‌ಉಂಬಂಜಂಯ 
RE) ಕ w 
Neo 1%2ಔ ಅಂಟ ಐಲು ಔಬಧೀಜ 267661 


ಜನ ಐಊಟಂಣ “ಲ ನಲಂ ಔನ ಲಲ 8೨೮೧8 ಭಂಬಂ ೧೮/೫7೦೩ ಔಜಂಜ ಕಂ 28 





೯-(ಓಂಉಇಣಣ 


೨೯ 


ಕಂಚಗಾರ 


ವಿಷ 


ಧಐ 


ಉಲ ಬಲೀ ಸ 
ಟೀಂ, ಲನ್ಲಿಜಬೀಲಿ ೮೦೮೦೬೮೬೦೪೬ 0೭೧ ೧೮.೫೦8 ಕಲ % ಧಲ೨ನಿಐಂಜ 
82೦೨೮೮೦ 6283600 ಉ೮ಊಡ%೬೦೫ "ಐಂ ಬತಔಿಲಂಆಐ ಊ೦೧ 6002-(-201 





2೩೦ 





ಬಜ 


ಪ್ರಾತ್ಯಕ್ತಿತೆ 
, ಶಾಸಕರು ಜಮಖಂಡಿ ಅವರಿಂದ ಸನ್ಯಾನಿತರು 


ನ 


[ae 


೧೧ 


ಶ್ರೀ ರಾಮಣ್ಣ ಕಲೂತಿ 


ಊ ಖು 


18-2-2004 ರಂದು ಜಮಖಂಡಿಯಲಿ ಜರುಗಿದ ಜಾನಪದ ಕಲಾಮೇಳದಲಿ ಕಣಿವಾದ 
ಕಾರ್ಯಕ್ರಮದಲ್ಲಿ 


ವಿಷ್ಣು ಕಂಚಗಾರ ೩೧ 


ಆಕರಗಳು : 


(: ಖ್ಯಾತ ಕಣಿವಾದಕ ವಿಷ್ಣು ಕಂಚಗಾರ 
— ಕಲ್ಲೇಶ ಕುಂಬಾರ, ಸಂಯುಕ್ತ ಕರ್ನಾಟಕ ೩-೧೦-೧೯೯೩ 


ಹ ಕನ್ನಡ ಕಣಿಗಾರ ಎಷ್ಟು ಕಂಚಗಾರ 
- ವಿ. ಎಸ್‌. ಮಾಳಿ, ಕರ್ಮವೀರ, ೧-೧೨-೨೦೦೨ 


.೩. ಅಪರೂಪದ ಕಣಿವಾದಕ ವಿಷ್ಣು ಕಂಚಗಾರ 
- ಡಾ. ವಿ. ಎಸ್‌ ಮಾಳಿ, ಹಾರೂಗೇರಿ, 
ಸಂಯುಕ್ತ ಕರ್ನಾಟಕ, ೨೪-೮-೨೦೦೨ 


ಲ, ಎಷ್ಟು ಕಂಚಗಾರರೊಂದಿಗೆ ಸಂದರ್ಶನ 
ಸಂದರ್ಶಕರು : ಡಾ. ರಾಜಶೇಖರ ಇಚ್ಚಂಗಿ 
೧೦-೬-೨೦೦೯ ಹಾಗೂ ೧೨-೭-೨೦೧೦ 


೫. ಬಳಗಾವಿ ಜಿಲ್ಲೆಯ ಸಾಟತ್ಯದರ್ಶನ 
ಸಂ. ಡಾ. ಪಿ.ಜಿ. ಕೆಂಪಣ್ಣವರ 


ಬೆಳಗಾವಿ ಇಲ್ಲೆ ರಾಯಬಾಗ ತಾಲ್ಲೂಕಿನ 
ಹಾರೋಗೇಲಿಯ ವಿಷ್ಣು ಪರಸಪ್ಪ 
ಕಂಚದಾರ ಅವರು ಕಣಿ ವಾದ್ಯ ವಾದನದಲ್ಲ 
ನಿಷ್ಣಾತರು. ವಂಶ ಪಾರ೦ಪರ್ಯವಾಗಿ ಬಂದ 
ಈ ಕಲೆಯನ್ನು ಅತ್ಯಂತ ಶ್ರದ್ಧೆಂಖ೦ದ 
ಉಳಪಿ ಬೆಲೆಲಿಹೊಂಡು ಬಂಥಿರುವುದಲ್ಲದೆ, 
ತಮ್ಮ ಸುತ್ತಮುಡ್ತಅನ ಜಕಲಿಯಲಿಗೂ 
ಕಅಸುವುದರ ಮೂಲಕ ಕಲೆಯ ಪ್ರಸರಣ ಕ್ಷೆ 
ಕಾರಣರಾಗಿದ್ದಾರೆ. ಕನ್ನಡ ನಾಡಿನುದ್ದಕ್ಟೂ 
ಕಾರ್ಯಕ್ರಮ ನೀಡಿ ಜನ ಸಮುದಾಯದ 
ಮುಚ್ಚುದೆದೆ. ಪಾತ್ರರಾಗಿರುವ ವಿಷ್ಣು 
ಕ್‌೦ಂಚ'ದಾರ್‌ರ ಬದುಕು ವುತು 
ಸಾಧನೆಯನ್ನು ಕುರಿತು ನಾಡಿನ ಪ್ರಸಿದ್ಧ 
ವಿದ್ವಾಂಸರಾದ ಡಾ. ರಾಜಶೆ$€ಖರ 
ಇಚ್ಚ೦ಗಿ೦ಗುವ`ರು ಸವಮುರ್ಥವಾಗಿ 
ಪಲಿಚಲಖಲವಿದ್ದಾರೆ. 


-ಡಾ. ಹಪ್ಪೆರೆ ಶಿವಶಂಕರ್‌ 





ಕರ್ನಾಟಕ ಜಾನಪದ ಪರಿಷತ್ತು 
ನಂ. ೧, ಜಲದರ್ಶಿನಿ ಬಡಾವಣೆ, ಎಂ. ಎಸ್‌. ರಾಮಯ ಆಸ್ಪತ್ರೆ ಮಹಾದ್ವಾರದ ಹತ್ತಿರ, 
ನ್ಯೂ ಬಿ.ಇ.ಎಲ್‌. ರಸ್ತೆ, ಬೆಂಗಳೂರು- ೫೬೦ ೦೫೪ 


E-mail : Jjanapadaparishath@hotmail.com 
Website : janpadaloka.org 


